ಕರ್ನಾಟಕ ವಿಧಾನಸಭೆಯ ಕಾರ್ಯಾಲಯ 


ಕರ್ನಾಟಕ ರಾಜದಾದಂತ ಬೆಳೆಗಳು ನಾಶವಾಗಿ 
ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ಬ ಎಗ್ಗೆ 

ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ರಚಿಸಲಾಗಿದ್ದ 
ಜಂಟಿ ಸದನ ಸಮಿತಿಯ ಮಧ್ಯಂತರ ವರದಿ 


(ದಿನಾಂಕ 24ನೇ ಏಪ್ರಿಲ್‌, 1998ರಂದು ಸಲ್ಲಿಸ ಲಾಯಿತು) 


ಳಿ 


ಕರ್ನಾಟಕ ವಿಧಾನ ಸಬೆಯ ಕಾರ್ಯಾಲಯ 
ವಿಧಾನ ಸೌಧ, ಬೆಂಗಳೂರು-560 001. 


03643 


ಕರ್ನಾಟಕ ವಿಧಾನಸಭೆಯ ಕಾರ್ಯಾಲಯ 


ಕರ್ನಾಟಕ ರಾಜ್ಯಾದ್ಯಂತ. ಬೆಳೆಗಳು ನಾಶವಾಗಿ 
ರೈತರು ಆತಹತ್ಯೆ ಮಾಡಿಕೊಂಡಿರುವ ಬಗ್ಗೆ. 

ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು 'ರಚಿಸಲಾಗಿದ್ದ 
ಜಂಟಿ ಸದನ ಸಮಿತಿಯ ಮಧ್ಯಂತರ ವರದಿ 


(ದಿನಾಂಕ 24ನೇ ಏಪ್ರಿಲ್‌, 1998ರಂದು ಸಲ್ಲಿಸ ಟ್ರ. 


+ 


ಕ್ಮ 
ಕರ್ನಾಟಕ ವಿಧಾನ ಸಭೆಯ ಕಾರ್ಯಾಲಯ 
ವಿಧಾನ ಸೌಧ, ಬೆಂಗಳೂರು-560 001. 


ಸಮಿತಿಯ ರಚನೆ 


ಶ್ರೀಯುತರುಗಳಾದ 


ಈ 


© AAU ಹ WN 


ಜಿ. ಬಿ. ಶಿವಕುಮಾರ 

ಎ. ಬಿ. ಪಾಟೀಲ್‌ 
ಚಂದ್ರಪ್ಪ 

ಜೋಷಿ ಸುಭಾಷ್‌ ಶ್ರೀಧರ್‌ 
ಚಂದ್ರಶೇಖರ್‌ ನಾಯಕ 


ಳು 


ಮಹದೇವ ಪ್ರಸಾದ್‌. ಹೆಚ್‌.ಎಸ್‌. 


ಸಿ. ಎಸ್‌. ಪುಟ್ಟೇಗೌಡ 
ಶಿವಾನಂದ ಪಾಟೀಲ್‌ 

ಕೆ. ಎಸ್‌. ಪುಟ್ಟಣ್ಣಯ್ಯ 

ಜಿ. ಸಿ. ಮಾಧುಸ್ವಾಮಿ 

ಡಿ. ಆರ್‌. ಪಾಟೀಲ್‌ 
ಸಗೀರ್‌ ಅಹಮದ್‌. ಸಿ.ಆರ್‌. 
ಕಾಗೋಡು ತಿಮಪ್ಪ 
ಜಗದೀಶ್‌ ಶೆಟ್ಟರ್‌ 

ಎ. ರಾಮದಾಸ್‌ 

ಟಿ. ಎನ್‌. ನರಸಿಂಹಮೂರ್ತಿ 
ಡಾ| ಎಂ. ಪಿ. ನಾಡಗೌಡ 
ಹೆಚ್‌. ಎಸ್‌. ಶಾಂತವೀರಪ್ಪಗೌಡ 
ಬಸವರಾಜ್‌ ಬೊಮ್ಮಾಯಿ 
ಜಿ. ಟಿ. ಚನ್ನಬಸಪ್ಪ 


ವಿಧಾನ ಸಭೆಯ ಕಾರ್ಯಾಲಯ 


ಶ್ರೀ ಯಾಕೂಬ್‌ ಷರೀಫ್‌ - ಕಾರ್ಯದರ್ಶಿ 
ಶ್ರೀ ಎಸ್‌. ಡಿ. ಈರಪ್ಪ : ಜಂಟಿ ಕಾರ್ಯದರ್ಶಿ 


ಇಲಾಖಾ ಅಧಿಕಾರಿಗಳು 


ಶ್ರೀ ಅಭಯ ಪ್ರಕಾಶ್‌ | ಕಾರ್ಯದರ್ಶಿ, ಕೃಷಿ ಇಲಾಖೆ 
ಶ್ರೀ ಬಾಲಸುಬ್ರಮಣ್ಯಂ, ವಿ. : ಕಾರ್ಯದರ್ಶಿ, ಕಂದಾಯ ಇಲಾಖೆ 
ಶ್ರೀ ಬುಳ್ಳಸುಬ್ಬರಾವ್‌ ' ಶೆ ಕಾರ್ಯದರ್ಶಿ, ಸಹಕಾರ ಇಲಾಖೆ 


+, ಈ 
RC ಬಾಗಾ 


ಪೀಠಿಕೆ 


1997-98ರಲ್ಲಿ ರಾಜ್ಯದಾದ್ಯಂತ ಪ್ರಕೃತಿಯ ವೈಪರೀತ್ಯದಿಂದ, ಕಳಪೆ ಬೀಜಗಳು 
ಹಾಗೂ ಕೀಟನಾಶಕ ಔಷಧಿಗಳನ್ನು ಉಪಯೋಗಿಸಿದ್ದರಿಂದ ತೀವ್ರ ಆರ್ಥಿಕ ಹಾಗೂ 
ಮಾನಸಿಕ ಸಂಕಷ್ಟಕ್ಕೆ ಗುರಿಯಾಗಿರುವುದರಿಂದ ರೈತ ಸಮುದಾಯವು ಅಸಹಾಯಕ 
ಸ್ಥಿತಿಯಲ್ಲಿ ಆತಹತ್ಯೆ ಮಾಡಿಕೊಂಡಿರುವರೆಂಬ ಬಗ್ಗೆ ವಿಧಾನಸಭೆ ಮತ್ತು ವಿಧಾನ 
ಪರಿಷತ್ತಿನಲ್ಲಿ ಚರ್ಚಿ ನಡೆದು, ವಿರೋಧ ಪಕ್ಷದ ಸದಸ್ಯರು ಜಂಟಿ ಸದನ ಸಮಿತಿಗೆ 
ಒಪ್ಪಿಸಬೇಕೆಂದು ಒತ್ತಾಯ ಮಾಡಲಾಯಿತು. "ತದನಂತರ ಸರ್ಕಾರವು ಜಂಟಿ ಸದನ 
ಸಮಿತಿಯನ್ನು ರಚಿಸುವುದು ಅವಶ್ಯ ಕವೆಂದು ಭಾವಿಸಿತು. 


ವಿಧಾನ ಸಬೆಯ ಮಾನ್ಕ ಸಭಾಧ್ಯಕ್ಷರು ದಿನಾಂಕ 28-3-98ರಂದು ವಿಧಾನ ಸಭೆಯ 
ಸದಸ್ಯ ರಾದ ಶ್ರೀ ಜಿ. ಬ. ಶಿವಕುಮಾರ್‌ರವರ ಅಧ್ಯಕ್ಷತೆಯಲ್ಲಿ ವಿಧಾನ ಸಬೆಯ 15 
ಸದಸ್ಯ 'ರುಗಳು ಮತ್ತು ವಿಧಾನ ಪರಿಷತ್ತಿನ 5 ಸದಸ [ರನ್ನು ಒಳಗೊಂಡು ಜಂಟಿ ಸದನ 
ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು ಪರಿಶೀಲನಾಂಶಗಳನ್ನು ಈ ಕೆಳಕಂಡಂತೆ 
ನೀಡಿದೆ. 


1. ಬೆಳೆಗಳ ವಿಫಲತೆ ಅಥವಾ ಕಳಪೆ ದರ್ಜೆ ಕೀಟನಾಶಕ ಮತ್ತು ಬೀಜಗಳನ್ನು 
ತಿಳಿಯದೆ ಉಪಯೋಗಿಸಿದ್ದರಿಂದ ಉಂಟಾದ ತೊಂದರೆಯಿಂದಾಗಿ ಸಾವನ್ನಪ್ಪಿದ್ದಾರೆಂಬ 
ಅಂಶವನ್ನು ಮನಗಂಡ ನಂತರ, ಮೃತರಾದ ರೈತರ ಕುಟುಂಬ ವರ್ಗದವರಿಗೆ ಆರ್ಥಿಕ 
ಸಹಾಯವನ್ನು ತಕ್ಷಣ ಒದಗಿಸುವುದರ ಬಗ್ಗೆ. 

2. ಪ್ರತಿಯೊಂದು ಪ್ರಕರಣದಲ್ಲೂ ಬೆಳೆಯ ಸ್ವರೂಪ, ಹಾನಿಯಾದ ಪ್ರಮಾಣ 
ಇವುಗಳನ್ನು ಗಣನೆಗೆ ತೆಗೆದುಕೊಂಡು ಬೆಳೆ ಪರಿಹಾರ ನೀಡುವುದರ ಬಗ್ಗೆ. 

3. ದೋಷಪೂರಿತ ಕಳಪೆ -ದರ್ಜೆಯ ಕೀಟನಾಶಕ ಹಾಗೂ ಬೀಜಗಳನ್ನು 
ಸರಬರಾಜು ಮಾಡಲು ಕಾರಣವಾದ ಕಂಪನಿಗಳನ್ನು ಗುರುತಿಸಿ ಅವುಗಳ ವಿರುದ್ದ 
ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸೂಚಿಸುವುದರ ಬಗ್ಗೆ. 


4, ರಾಜ್ಯದ ಎಲ್ಲ ವರ್ಗದ ರೈತರಿಗೆ ಪರಿಹಾರೋಪಾಯ ಕಲ್ಪಿಸುವ 
ಸಂಬಂಧದಲ್ಲಿ ಬೆಳೆ ವಿಮೆಯನ್ನು ಜಾರಿಗೆ ತರುವ ಬಗ್ಗೆ ಒಟ್ಟಾಭಿಪ್ರಾಯವನ್ನು 
ರೂಪಿಸುವುದರ ಬಗ್ಗೆ. 


5. ಸರ್ಕಾರದ ವತಿಯಿಂದ ತೆಗೆದುಕೊಳ್ಳಬೇಕಾದಂತಹ ದೀರ್ಫಾವಧಿಯ 
ಶಾಶ್ವತ ಪರಿಹಾರೋಪಾಯಗಳನ್ನು ಸೂಚಿಸುವುದರ ಬಗ್ಗೆ. 


ಸಮಿತಿಯು ಬೆಂಗಳೂರಿನಲ್ಲಿ"? ಉಪವೇಶನಗಳನ್ನು ಬೆಂಗಳೂರಿನ ಹೊರಗೆ 4 
ಉಪವೇಶನಗಳನ್ನು ನಡೆಸಿತು. ಇವುಗಳಲ್ಲಿ ಬೀದರ್‌ ಜಿಲ್ಲೆ ಹಾಗೂ ಗುಲ್ಬರ್ಗಾ ಜಿಲ್ಲೆಗೆ 
ಪ್ರವಾಸಗಳನ್ನು ಕೈಗೊಂಡು ಭಾಲ್ಕಿ ತಾಲ್ಲೂಕಿನ 13 ಹಳ್ಳಿಗಳಿಗೆ ಬೇಟಿ ಹಗೂ ಗುಲ್ಬರ್ಗಾ 
ಜಿಲ್ಲೆಯ 3 ಹಳ್ಳಿಗಳಿಗೆ ಭೇಟಿ ನೀಡದ 'ಸಮಯದಲ್ಲಿ ರೈತರೊಂದಿಗೆ ಹಾಗೂ ಕೃಷಿ 
ಕಂದಾಯ, ತೋಟಗಾರಿಕೆ, ಸಹಕಾರ, ಕೃಷಿ ; ಮಾರುಕಟ್ಟೆ, ನೀರಾವರಿ. ಅರಣ್ಯ ಇತ್ಯಾದಿ 
ಕೃಷಿ ವಿಶ್ವವಿದ್ಯಾ ನಿಲಯ ತಜ್ಞರು ಇಲಾಖೆಯ ಅಧಿಕಾರಿಗಳೊಂದಿಗೆ ಚಹ 
ಹಿಜ್‌ ಚುನಾಯಿತ ಪ್ರತಿನಿಧಿಗಳೊಂದಿಗೆ ಚರ್ಚೆಗಳನ್ನು ನಡೆಸಿದೆ. 


ಈ ಎರಡು ಜಿಲ್ಲೆಗಳನ್ನು ಕುರಿತಂತೆ ಮದ್ಯಂತರ ವರದಿಯನ್ನು ಸಮಿತಿಯು 
23-4-98ರಂದು ನಡೆದು ತನ್ನ ಸಭೆಯಲ್ಲಿ ಅಂಗೀಕರಿಸಿದೆ. ಸಮಿತಿಯು ಈ ವರದಿಯನ್ನು 
ಸಲ್ಲಿಸುವುದಕ್ಕೆ ಅಧ್ಯಕ್ಷರಿಗೆ ಅಧಿಕಾರ ನೀಡಿದೆ. 


ಸ್ಥಳ : ಬೆಂಗಳೂರು ಜಿ. ಬ. ಶಿವಕುಮಾರ್‌ 
ದಿನಾಂಕ : 24-4-98 ಅಧ್ಯಕ್ಷರು 


ರಾಜ್ಯದ 1997-98ನೇ ಸಾಲಿನ ಕೃಷಿ ಬೆಳೆಗಳ ಮತ್ತು ಹವಾಮಾನ ಪರಿಸ್ಥಿತಿ 


1997-98ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಒಟ್ಟು 114.86 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ 
ವಿವಿಧ ಕೃಷಿ ಬೆಳೆಗಳನ್ನು ಬೆಳೆಯುವ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಾಗಿತ್ತು. 
ಇದರಲ್ಲಿ ಸುಮಾರು ಶೇಕಡಾ 70 ರಷ್ಟು ಮುಂಗಾರು ಹಂಗಾಮಿನ ಬೆಳೆ ಕ್ಷೇತ್ರವಾಗಿದ್ದು, 
ಉಳಿದ ಶೇಕಡ 30 ರಷ್ಟು ಹಿಂಗಾರು ಬೆಳೆ ಕ್ಷೇತ್ರದಲ್ಲಿ ಬರುತ್ತದೆ. 


ರಾಜ್ಯದಲ್ಲಿ ಶೇಕಡ 76 ರಷ್ಟು ಬೇಸಾಯ ಮಳೆ ಆಪ್ರಿತವಾಗಿದ್ದು ಅನಿಶ್ಚಿತತೆಯಿಂದ 
ಕೂಡಿರುತ್ತದೆ. 1997-98ರ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಂದಂತಹ ಮಳೆಯನ್ನು 
ಅವಲೋಕಿಸಿದರೆ ರಾಜ್ಯದಲ್ಲಿ ಒಟ್ಟು 822 ಮಿ. ಮೀ (ಜೂನ್‌-ಸೆಪ್ಟೆಂಬರ್‌ವರೆಗೆ) 
ಬಂದಿದ್ದು, ಇದು ಸಾಮಾನ್ಯ ಮಳೆಯಾದ 800 ಮಿ.ಮೀ.ಗೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ 
ಇದ್ದರೂ ಕೂಡ ಇದರ ವಿತರಣೆ ಮತ್ತು ಪ್ರಮಾಣಗಳಲ್ಲಿ ಬಹಳ ಏರುಪೇರಾಗಿರುತ್ತದೆ. 


ಮುಂಗಾರು ಹಂಗಾಮು : 


ಮುಂಗಾರು ಹಂಗಾಮಿನಲ್ಲೇ ಒಟ್ಟು 62.1 ಲಕ್ಷ ಹೆಕ್ಟೇರು ಪ್ರದೇಶದಲ್ಲಿ ಬಿತ್ತನೆ 
ಆಗಿದ್ದು, ಇದು ಸಾಮಾನ್ಯ ವಿಸ್ತೀರ್ಣಕ್ಕೆ (71.6 ಲಕ್ಷ ಹೆಕ್ಟೇರು) ಹೋಲಿಸಿದರೆ ಶೇಕಡ 
86. 74 ಆಗಿರುತ್ತದೆ. ಇದರನ್ವಯ ಸುಮಾರು 9.5 ಲಕ್ಷ ಹೆಕ್ಟೇರು ಪ್ರದೇಶವು ಬಿತ್ತನೆಯಾಗದೆ 
ಉಳಿದಿರುತ್ತದೆ. ಆದರೆ, ಹಿಂದಿನ ಸಾಲಿನಲ್ಲಿ ಇದೇ ಹಂಗಾಮಿಗೆ ಒಟ್ಟು 70.74 ಲಕ್ಷ 
ಹೆಕ್ಟೇರ್‌ ಪ್ರದೇಶದಲ್ಲಿ ವಿವಿಧ ಬೆಳೆಗಳ ಬಿತ್ತನೆಯಾಗಿರುತ್ತದೆ. 


ಮುಂಗಾರಿನಲ್ಲಿ ಮಳೆಯ ಏರುಪೇರಿನಿಂದ ಜೋಳ, ಹೆಸರು, ಉದ್ದು, ಹತ್ತಿ, 
ಸಜ್ಜೆ ಮತ್ತು ಶೇಂಗಾ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿದ್ದು, ಜುಲೈ ಮತ್ತು ಆಗಸ್ಟ್‌ 
ತಿಂಗಳುಗಳಲ್ಲಿ ಕಡಿಮೆ ಮಳೆಯಾದ ಕಾರಣ ಶುಷ್ಕ ವಾತಾವರಣವಿದ್ದು ಬಿತ್ತಿದ ಬೆಳೆಗಳ 
ಮೇಲೆ ದುಷ್ಪರಿಣಾಮವನ್ನು ಬೀರುವುದರ ಜೊತೆಗೆ ಇಳುವರಿ ಕುಂಠಿತವಾಗಿದೆ. ಕಡಿಮೆ 
ಮಳೆಯಿಂದ ಹಾಗೂ ಶುಷ್ಕ ವಾತಾವರಣದಿಂದ ಬೆಳೆಗಳಿಗೆ ಶೇಕಡ 30ರಿಂದ 70ರ ವರೆಗೆ 
ಹಾನಿ ಉಂಟಾಗಿರುವ ಜಿಲ್ಲೆಗಳೆಂದರೆ, ಕೋಲಾರ, ತುಮಕೂರು, ಚಿತ್ರದುರ್ಗ, ಮೈಸೂರು, 
ಮಂಡ್ಯ, ಹಾಸನ, ಶಿವಮೊಗ್ಗ, ಗುಲ್ಬರ್ಗಾ, ಬೀದರ್‌, ಚಿಕ್ಕಮಗಳೂರು, ಬೆಳಗಾಂ, 
ಧಾರವಾಡ, ಬಿಜಾಪುರ, ರಾಯಚೂರ ಮತ್ತು ಬಳ್ಳಾರಿ. ಕಡಿಮೆ ಮಳೆ ಮತ್ತು ಶುಷ್ಕ 
ವಾತಾವರಣದಿಂದ ಮುಂಗಾರು ಹಂಗಾಮಿನಲ್ಲಿ ಒಟ್ಟು 17.65 ಲಕ್ಷ ಹೆಕ್ಟೇರು ಪ್ರದೇಶಗಳಲ್ಲಿ 


ಬೆಳೆಗಳಿಗೆ ತೊಂದರೆಯಾಗಿದೆ. 
96.5 -2 


ಹಿಂಗಾರು ಹಂಗಾಮು : 


ಸೆಫ ಬರ್‌ ಎರಡನೇ ವಾರದಲ್ಲಿ ಬಂದಂತಹ ಮಳೆಯು ಬಿಜಾಪುರ, ಹಾಸನ, 
ಮಂಡ್ಯ, ಬ್ಬರ್ಗಾ, ಬಳ್ಳಾರಿ ಮತ್ತು ಬೆಳಗಾಂ ಜಿಲ್ಲೆಗಳಲ್ಲಿ ಭಾಗಶಃ ಹಿಂಗಾರು ಹಂಗಾಮಿನ 
ಭೂಮಿ ಖಾರಿಕೆ ಮತ್ತು ಬಿತ್ತನೆಗೆ ಸಹಾಯಕವಾಗಿರುತ್ತದೆ. ಆದರೆ, ಅಕ್ಟೋಬರ್‌ 
ಮಾಹೆಂ'__ ಬಿದ್ದಂತಹ ಮಳೆಯಿಂದ ಬೆಂಗಳೂರು, ಕೋಲಾರ, ಮೈಸೂರು, ಶಿವಮೊಗ್ಗ, 
ಹಾರ "ನಗೂ ಗುಲ್ಬರ್ಗಾ, ಧಾರವಾಡ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳ ಕೆಲವು 
ಭಾಗಗಃ ಲ್ಲಿ ಉತ್ತಮ ಮಳೆಯಾಗಿ ಹಿಂಗಾರು ಬಿತ್ತನೆಗೆ ಅವಕಾಶವಿದ್ದಂತಹ ಪ್ರದೇಶಗಳಲ್ಲಿ 
ಬಿತ್ತನೆಯನ್ನು ಮಾಡಲಾಗಿದೆ. ಹಿಂಗಾರು ಮಳೆಯಿಂದ ರಾಜ್ಯದ ದಕ್ಷಿಣ ಒಳನಾಡಿನಲ್ಲಿ 
ಮತ್ತು ಕರಾವಳಿಯಲ್ಲಿನ ಸಾಮಾನ್ಯದಿಂದ ಉತ್ತಮ ಮಳೆಯಾಗಿರುತ್ತದೆ. ಆದರೆ, ಈ 
ಮಳೆಯು ಕಡಿಮೆ ಅಥವಾ ಅತಿ ಕಡಿಮೆಯಾಗಿ ಬಂದಿರುವಂತಹ ಜಿಲ್ಲೆಗಳೆಂದರೆ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ರಾಯಚೂರು, ಬಿಜಾಪುರ, 
ಬೆಳಗಾಂ, ಉತ್ತರ ಕನ್ನಡ ಮತ್ತು ಧಾರವಾಡ. ಇದರಿಂದ ಅಕ್ಟೋಬರ್‌ ಮಾಹೆಯಲ್ಲಿ 
ನಿರೀಕ್ಷಿಸಿದ ಮಟ್ಟಕ್ಕೆ ಮಳೆ ಬಂದಿರುವುದಿಲ್ಲ. ಆದರೆ, ನವೆಂಬರ್‌ ಮಾಹೆಯಲ್ಲಿ 
ರಾಯಚೂರು, ಬೆಳಗಾಂ ಜಿಲ್ಲೆಗಳ ಕೆಲವು ತಾಲ್ಲೂಕುಗಳನ್ನು ಹೊರತುಪಡಿಸಿ, ರಾಜ್ಯದ 
ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಮಳೆ ದಾಖಲಾಗಿರುತ್ತದೆ. ಇದು ಚಂಡ ಮಾರುತದ 
ಪ್ರಭಾವದಿಂದ ಆಗಿರುವ ಪ್ರಕ್ರಿಯೆ. ನವೆಂಬರ್‌ನಿಂದ ಡಿಸೆಂಬರ್‌ ಮೊದಲನೇ 
ವಾರದವರೆಗೆ ಬಂದಂತಹ ಮಳೆಯಿಂದ ಹಾಗೂ ಮೋಡ ಕವಿದ ವಾತಾವರಣದಿಂದ 
ರಾಜ್ಯದಲ್ಲಿ ತೀವ್ರ ಬೆಳೆ ಹಾನಿಯಾಗಿರುತ್ತದೆ. ಇದರನ್ಹಯ ವಿವಿಧ ಜಿಲ್ಲೆಗಳಲ್ಲಿ ರೋಗ 
ಮತ್ತು ಕೀಟದ ಬಾಧೆ ಕಂಡು ಬಂದು ಬೆಳೆಗಳಿಗೆ ನಷ್ಟವಾಗಿರುತ್ತದೆ. ಅದರಲ್ಲೂ ಭತ್ತದ 
ಬೆಳೆಗೆ ಬೆಂಕಿ ರೋಗ ಎಂದುಜಿಗಿ ಹುಳುವಿನ ಬಾಧೆ, ತೊಗರಿ ಬೆಳೆಗೆ ತೊಗರಿ ಕಾಯಿ 
ಕೊರಕದ ಬಾಧೆ. ಅದೇ ರೀತಿ ಇತರೆ ಹಿಂಗಾರು ಬೆಳೆಗಳಲ್ಲಿಯೂ ಇದರ ಬಾಧೆ 
ಕಂಡು ಬಂದೀ ಒದೆ. 


ಹೆಚ್ಚು ಎಳೆ ಮತ್ತು ಕೀಟ ರೋಗ ಬಾಧೆಗಳಿಂದ ರಾಜ್ಯದಲ್ಲಿ ಒಟ್ಟು 4,65,310 
ಹೆಕ್ಟೇರು ಪ್ರದೇಶದ ಬೆಳೆ ಮುಂಗಾರು ಹಂಗಾಮಿನಲ್ಲಿ ಮತ್ತು 2,40,700 ಹೆಕ್ಟೇರು 
ಪ್ರದೇಶ ಹಿಂಗಾರು ಹಂಗಾಮಿನಲ್ಲಿ ತೊಂದರೆಗೆ ಸಿಲುಕಿದೆ. 


ಬೀದರ್‌ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಅಧ್ಯಯನ ಮಾಡಿದ ವಿವರಗಳು 


ಬೀದರ್‌ ಜಿಲ್ಲೆಯ 1997-98ನೇ ಸಾಲಿನ 
ಕೃಷಿ ಬೆಳೆಗಳು ಮತ್ತು ಹವಾಮಾನ ಪರಿಸ್ಥಿತಿ ವಿವರಗಳು 


ಬೀದರ್‌ ಜಿಲ್ಲೆಯು 5 ತಾಲ್ಲೂಕುಗಳನ್ನು ಹೊಂದಿದೆ. 1991ರ ಜನಗಣತಿ ಪ್ರಕಾರ, 
12,55,799 ಜನಸಂಖ್ಯೆ ಇರುತ್ತದೆ. ಒಟ್ಟು 587 ಗ್ರಾಮಗಳು 279 ತಾಂಡಗಳು ಹಾಗೂ 
5 ಪಟ್ಟಣ ಪ್ರದೇಶಗಳು ಇರುತ್ತವೆ. . 


ಬೀದರ್‌ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ 5,41,765 ಹೆಕ್ಟೇರ್‌ಗಳಷ್ಟಿದ್ದು ನಿವ್ವಳ 
ಮೊತ್ತ 3,79,030 ಹೆಕ್ಟೇರುಗಳಾಗಿರುತ್ತದೆ. ಈ ಜಿಲ್ಲೆಯಲ್ಲಿ ಒಟ್ಟು 1,66,27 ರೈತ 
ಕುಟುಂಬಗಳಿರುತ್ತದೆ. ಶೇಕಡ ಸುಮಾರು 51 ಹಿಡುವಳಿದಾರರು ಶೇಕಡ 25 ರಷ್ಟು 
ಒಟ್ಟು ಭೂಮಿಯ ಮಾಲೀಕರಾಗಿರುತ್ತಾರೆ. 


ಜಿಲ್ಲೆಯಲ್ಲಿ ಒಟ್ಟು 303,274 ಹೆಕ್ಟೇರು ಕ್ಷೇತ್ರವು ಮುಂಗಾರು ಬೆಳೆಗಳಿಂದ 
ಆವರಿಸಿರುತ್ತದೆ. ಆದರೆ ಹಿಂಗಾರು ಬೆಳೆ ಕ್ರೇತ್ರವು 106,753 ಹೆಕ್ಟೇರಿನಷ್ಟಿರುತ್ತದೆ. 


ಈ ಜಿಲ್ಲೆಯಲ್ಲಿ ಶೇಕಡ 10 ರಷ್ಟು ನೀರಾವರಿ ಸೌಲಭ್ಯವಿದ್ದು, ಉಳಿದ ಕ್ಷೇತ್ರವು 
ಮಳೆಯ ಆಶ್ರಯದಲ್ಲಿ ಇರುತ್ತದೆ. ಜೋಳವು ಈ ಭಾಗದಲ್ಲಿ ಮುಖ್ಯ ಬೆಳೆಯಾಗಿದ್ದು, 
ಬೇಳೆಕಾಳು ಮತ್ತು ಕಬ್ಬು ಬೆಳೆಗಳನ್ನು ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೆಯುತ್ತಾರೆ. 
ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳನ್ನು ಮಿಶ್ರ ಬೆಳೆಯ ಪದ್ಧತಿಯಲ್ಲಿ ಬೆಳೆಯುವ 
ರೂಢಿಯಲ್ಲಿರುತ್ತದೆ. 


1997-98ನೇ ಸಾಲಿನ ಮಳೆಯ ವಿವರಗಳು 


1997-98 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು ಮಳೆ 834.6 ಮಿ.ಮೀ. ಬಂದಿದ್ದು, 
ಇದು ವಾಡಿಕೆ ಮಳೆಗಿಂತ (890.6 ಮಿ.ಮಿ. ಕ್ಕಿಂತ) ಕಡಿಮೆ ಇದೆ. ಜೊತೆಗೆ ಮಳೆಯು 
ಸಮನಾಗಿ ಎಲ್ಲಾ ಪ್ರದೇಶಗಳಲ್ಲಿ ಬಂದಿರುವುದಿಲ್ಲ ಹಾಗೂ ಯತುಮಾನಕ್ಕೆ ತಕ್ಕಂತೆ 
ಇರುವುದಿಲ್ಲ (not seasonal). 


ಮುಂದುವರೆದು ಜುಲೈ, ಆಗಸ್ಟ್‌, ಸೆಪ್ಟೆಂಬರ್‌ ತಿಂಗಳುಗಳಲ್ಲಿ ಅತೀ ಕಡಿಮೆ 
ಮಳೆ ಬಿದ್ದಿದೆ. ಸೆಫ್ಟೆಂಬರ್‌ ಮಾಹೆಯಲ್ಲಿ ಒಣ ಹವೆ ಮುಂದುವರಿದುದರ ಪರಿಣಾಮವಾಗಿ 
ಅಲ್ಪಾವಧಿಯ ಬೆಳೆಗಳಾದ ಹೆಸರು, ಉದ್ದು, ಎಳ್ಳು, ಸಜ್ಜೆ ಹೈ-ಜೋಳದ ಇಳುವರಿಗಳಲ್ಲಿ 
ಕುಂಠಿತವಾಗಿರುತ್ತದೆ. ಆದರೆ 97 ರ ಅಕ್ಟೋಬರ್‌, ನವಂಬರ್‌ ಮತ್ತು ಡಿಸೆಂಬರ್‌ 
ತಿಂಗಳುಗಳಲ್ಲಿ ವಾಡಿಕೆ ಮಳೆಗಿಂತ ಹೆಚ್ಚಿಗೆ ಮಳೆಯಾಗಿರುತ್ತದೆ. ವಿಶೇಷವಾಗಿ ನವೆಂಬರ್‌ 
97ರ ತಿಂಗಳಲ್ಲಿ ಸಾಮಾನ್ಯ ಮಳೆ 18.9 ಮಿ.ಮೀ. ಬರಬೇಕಾಗಿದ್ದು. ವಾಸ್ತವಿಕವಾಗಿ 


4% 


153. ಮಿ.ಮೀ. ಮಳೆ ಬಂದಿರುತ್ತದೆ. ಇದೇ ತಿಂಗಳಲ್ಲಿ 16 ದಿವಸಗಳು ಮೋಡ ಕವಿದ 
ಜಿನುಗು ಮಳೆಯಿತ್ತು, ಹಾಗೂ ಭಾರೀ ಪ್ರಮಾಣದಲ್ಲಿ 6 ದಿನಗಳಲ್ಲಿ ಮಳೆ ಬಂದಿರುತ್ತದೆ. 
ಇದರಿಂದ ರೋಗ ಮತ್ತು ಕೀಟ ಬಾಧೆ ಹೆಚ್ಚಾಗಿರುತ್ತದೆ. 


ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಮುಂಗಾರಿನಲ್ಲಿ ಬೆಳೆ ಇಳುವರಿ ಮೇಲೆ ಪರಿಣಾಮ 
ಬೀರಿದರೆ, ಹಿಂಗಾರಿನಲ್ಲಿ ಹೆಚ್ಚಿನ ಮಳೆಯಾಗಿ ಕೀಟ/ರೋಗ ಬಾಧೆಯಿಂದ ಇಳುವರಿ 
ಕಡಿಮೆ ಆಗಿದೆ. ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ಹಾನಿಯಾದ ವಿಸ್ತೀರ್ಣದ ಪ್ರಮಾಣ 


ಈ ಕೆಳಕಂಡಂತೆ ಇರುತ್ತದೆ. 


ಕ್ರಮ ಬೆಳೆ ಬಿತ್ತನೆ ಆದ ಬಾಧೆಗಳಿಗೆ ಶೇಕಡವಾರು 

ಸಂಖ್ಯೆ ವಿಸ್ತೀರ್ಣ ಒಳಪಟ್ಟ ಹಾನಿ 
(ಹೆ) ಕ್ಷೇತ್ರ 
(ಹೆ) 

ETL ES ಮ 

1. . ಹೆಸರು 30,868 28,089 91.0 

ನ ಉದ್ದು 59,262 55,706 94.0 

3. ಎಳ್ಳು 14,915 13,721 92.0 

4. ತೊಗರಿ 49,980 39,984 80.0 

5. ಹಿಂಗಾರಿ ಜೋಳ 35,850 24,968 71.0 

6. ಕಡಲೇ 48.035 21,315 60.0 

1 ಕುಸುಬಿ 9,636 6,919 70.0 


i ಅತ 52 ೫ 


5 


ಜಿಲ್ಲೆಯಿಂದ ಸಮಿತಿಗೆ ಒದಗಿಸಿದ ಮಾಹಿತಿ ಪ್ರಕಾರ ರೈತರ ಸಾಲದ ಯಣಬಾರ 
ಮ ಕೆಳಕಂಡಂತಿರುತ್ತದೆ. 


ಕ್ರಮ ಅಂಶಗಳು ಸಾಲಗಾರರ '' ಸಾಲದ ಮೊತ್ತ ಸಹಕಾರ ಸಂಘಗಳ ಸಾಲ 
ಸಂಖ್ಯೆ ಸಂಖ್ಯೆ (ಲಕ್ಷದಲ್ಲಿ) ವಿವರ-(ಲಕ್ಷದಲ್ಲು)'' 
..ಸಾಲಗಾರಠ ಸ ಮೊತ್ತ 
ಸಂಖ್ಯೆ 
1. ದ್ವಿದಳ ಧಾನ್ಯಗಳು 5224 890.00 13360 542.24 
2. ಎಣ್ಣೆ ಕಾಳುಗಳು 1294 19128 S110 Ke .00 
3. ಧಾನ್ಯಗಳು 501 73.29 22875 579. 05 
4. ಇತರೆ 4274 116.30 37400 --1973.25 
ಒಟು 11,643 2317.67 85,745 3340. 25 


ಬ್ಯಾಂಕ್‌ ಸಾಲ ಸುಮಾರು 5,814 ಹಾಗೂ ಸಹಕಾರಿ ಸಾಲ ಸುಮಾರು 5, 276 
ರಂತೆ ಪ್ರತಿಯೊಬ್ಬ ರೈತರಿಗೆ ಇದ್ದು, ಈ ಸಾಲವನ್ನು ವಾಣಿಜ್ಯ ಬೆಳೆಗಳಿಗೆ ತೆಗೆದು ಕೊಂಡಿದ್ದು, 
ತೊಗರಿ ಇತ್ಯಾದಿ ಬೆಳೆಗಳಿಗೆ ಸಾಲಿನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡಿರುತಾರೆ ; 
ಅಧಿಕೃತ Wd ಸಾಲವನ್ನು ಪಡೆದಿರುವುದರ ಜೊತೆಗೆ ಖಾಸಗಿ ವ್ಯಕ್ತಿಗಳ 


ಹೂಲಕವ ಸಹ ಸಾಲವನ್ನು ಪಡೆದಿರುವುದು ಸಮಿತಿಯ ಗಮನಕ್ಕೆ ಬಂದಿರುತ್ತದೆ. 


1997 ಮುಂಗಾರಿನ ಹಂಗಾಮಿನಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 6 ಬೆಳೆಗಳಲ್ಲಿ 
(ಭತ್ತ, ಜೋಳ, ಸಜ್ಜೆ ತೊಗರಿ, ಶೇಂಗಾ ಮತ್ತು ಹತ್ತಿ) 22,376 ರೈತರು ವ್ಯಾಪಕ ಬೆಳೆ 
ವಿಮೆಯಡಿಯಲ್ಲಿ ಸೇರಿರುತ್ತಾರೆ. ಈ ಎಲ್ಲಾ ಬೆಳೆಗಳ ವಿಮೆಯ ಒಟ್ಟು 8, 13,128 
ರೂ. ಗಳಾಗಿರುತ್ತವೆ. 


ತೊಗರಿ ಬೆಳೆ ನಷ್ಟಕ್ಕೆ ಗುಲ್ಬರ್ಗಾ ಮತ್ತು ಬೀದರ್‌ ಜಿಲ್ಲೆಗಳಲ್ಲಿ ಪರಿಹಾರ ನೀಡುವ 
ಸಲುವಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಎಹೆಹೆಡಿ-279 ಎಎಮ್‌ ಎಸ್‌ : 97, ಬೆಂಗಳೂರು 
ದಿನಾಂಕ : 19-3-1998 ರಂದು ಒಟ್ಟು - 4 ಕೋಟಿ ರೂಪಾಯಿಗಳನ್ನು ಬಿಡುಗಡೆ 
ಮಾಡಿದೆ. ಈ ಆದೇಶನ್ವಯ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ 97-98ನೇ ಸಾಲಿನಲ್ಲಿ 
ಬೀದರ್‌ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ತೊಗರಿ ಬೆಳೆ ನಷ್ಟವಾಗಿರುವುದಕ್ಕೆ ಪರಿಹಾರ 
ನೀಡುವ ಸಲುವಾ ಗಿ ಪ್ರತಿ ಹೆಕ್ಟೇರಿಗೆ ಐದುನೂರು ತೆ ಹಾಗೂ ಗರಿಷ್ಠ 
2,000 ರೂ.ಗಳನ್ನು ಪ್ರತಿ ರೈತನಿಗೆ ನೀಡಬಹುದಾಗಿದೆ. ಇದನ್ನು ನಗದು ರೂಪದಲ್ಲಿ 


6 


ನೀಡಿ ಪರಿಕರಗಳನ್ನು ಕೊಂಡುಕೊಳ್ಳಬಹುದಾಗಿರುತ್ತದೆ. ಈ ಆದೇಶದ ಪ್ರಕಾರ ಬೆಳೆಯ 
ವಿಮೆ ಯೋಜನೆಯಲ್ಲಿ ಬರುವ ರೈತರು ಈ ಸೌಲಭ್ಯಕ್ಕೆ ಅರ್ಹರಾಗಿರುವುದಿಲ್ಲ. 


ಈ ಪರಿಹಾರ ಹಣ ಇನ್ನೂ ಅಂತಿಮವಾಗಿ ವಿತರಣೆ ಆಗದೆ ಇರುವುದು ಸಮಿತಿಯ 
ಗಮನಕ್ಕೆ ಬಂದಿರುತ್ತದೆ. 


ಇದರ ಜೊತೆಗೆ ಸಹಕಾರ ಸಂಘಗಳ ನಿಬಂಧಕರು ತಮ್ಮ ಪತ್ರ ಸಂಖ್ಯೆ : 
ಸಿಡಿಬಿ:4-ಎಲ್‌ಡಿಎಸ್‌ : 101 : 97-98 ದಿನಾಂಕ 25-3-98 ರಲ್ಲಿ ಎಲ್ಲಾ ವಿಭಾಗೀಯ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರುಗಳಿಗೆ ಮತ್ತು ಸಹಕಾರ ಸಂಘಗಳ ಉಪ 
ನಿಬಂಧಕರುಗಳಿಗೆ ತೀವ್ರ ಬರಗಾಲಕ್ಕೊಳಪಟ್ಟಿರುವ ಪ್ರದೇಶಗಳಲ್ಲಿ ರೈತರ ಸಾಲ 
ವಸೂಲಾತಿಯನ್ನು ಸ್ಥಗಿತಗೊಳ್ಳುವುದು ಮತ್ತು ಭೂ ಅಭಿವೃದ್ದಿ ಬ್ಯಾಂಕುಗಳ ಸಾಲ ಮರು 
ಪಾವತಿಯನ್ನು ಜೂನ್‌ 98 ರವರೆಗೆ ಸ್ಥಗಿತಗೊಳಿಸಲು ಸೂಚಿಸಿರುತ್ತಾರೆ. 


ಬೀದರ್‌ ಜಿಲ್ಲೆಯಲ್ಲಿ ಜಂಟಿ ಸದನ ಸಮಿತಿಯು ಪ್ರವಾಸ ಮಾಡಿ ಆತ್ಮಹತ್ಯೆ 
ಮಾಡಿಕೊಂಡಿರುವವರ ಕುಟುಂಬ ವರ್ಗದವರನ್ನು ಸಂಪರ್ಕಿಸಿ ಕೆಳಕಂಡಂತೆ 
ಮಾಹಿತಿಯನ್ನು ಪಡೆಯಲಾಯಿತು. 


(1) ಭಾಲ್ಕಿ ತಾಲ್ಲೂಕಿನ ಸಿದ್ದೇಶ್ವರ ಗ್ರಾಮಕ್ಕೆ ಸೇರಿದ ಶ್ರೀ ಶಿವರಾಜ ಎಂಬ 
ವ್ಯಕ್ತಿಯು (45 ವರ್ಷ ವಯಸ್ಸು) ಆತಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ 
ಸಿದ್ದಮ್ಮಎಂಬುವವರು ನೀಡಿದ ಮಾಹಿತಿ ಪ್ರಕಾರ ಅವರಿಗೆ 5 ಜನ ಮಕ್ಕಳಿದ್ದು ಅದರಲ್ಲಿ 
ರೇವಣ್ಣಪ್ಪ ಎಂಬ ಹುಡುಗ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವುದಾಗಿ ಹಾಗೂ 
ತಂದೆ ತೀರಿ ಹೋದ ನಂತರ ಶಾಲೆ ಬಿಟ್ಟಿರುವುದಾಗಿ ಹೇಳಿರುತ್ತಾರೆ. ಉಳಿದ ಮಕ್ಕಳು 
ಸಣ್ಣವರಾಗಿರುತ್ತಾರೆ. ಇವರಿಗೆ 2.32 ಎಕರೆ ಜಮೀನು ಇದ್ದು, ಬೇರೆಯವರ ಜಮೀನನ್ನು 
ಗುತಿಗೆ ಆಧಾರದ ಮೇಲೆ ಮಾಡುವುದಾಗಿ ತಿಳಿಸಿರುತ್ತಾರೆ. ಇವರ ಸಾವಿಗೆ ಬಲವಾದ 
ಕಾರಣವೇನೆಂದರೆ ಎಲ್ಲಾ ಬೆಳೆಗಳು ಹಾಳಾಗಿ ಸಾಲ ಹೇಗೆ ಲು ಎಂಬ 
ವಿಚಾರವನ್ನು ತಿಳಿಸಿರುತ್ತಾರೆ. ಸೊಸೈಟಿಯಲ್ಲಿ 2400 ರೂ.ಗಳು ಮತ್ತುಡಿ.ಸಿ ಸಿ. ಬ್ಯಾಂಕಿನಲ್ಲಿ 
ಸಾಲ ಪಡೆದಿರುವ ಬಗ್ಗೆ ಹೇಳಿರುತ್ತಾರೆ. ಜೊತೆಗೆ ಕಲ್ಲಪ್ಪ ಎಂಬುವವರ ನನ್ನ 8,000 
ರೂ.ಗಳ ಸಾಲ ಪಡೆದಿರುವಾಗ ಹಾಗೂ ಅವರು ಸಾಲ ವಾಪ ನ ಕೇಳಿದ್ದಾಗಿ 
ಗೊತ್ತಾಯಿತೆಂದು ತಿಳಿಸಿರುತ್ತಾರೆ. ಈ ಕುಟುಂಬಕ್ಕೆ ಅಸಿಸ್ಟೆಂಟ್‌ Bn. 
೨,೦೦೦ ರೂ.ಗಳನ್ನು ಮತ್ತು ಸರ್ಕಾರದಿಂದ ಬರದು ಲಕ್ಷ ಸಮು ಗಳನ್ನು ಕೊಟ್ಟಿರುವುದಾಗಿ 
ತಿಳಿಸಿರುತ್ತಾರೆ. 


(2) ಭಾಲ್ಕಿ ತಾಲ್ಲೂಕಿನ ಕಸರತ್‌ಗಾವ್‌ ಗ್ರಾಮಕ್ಕೆ ಸೇರಿದ ಶ್ರೀ ಪ್ರಭು ವೀರಭದ್ರಪ್ಪ 
ಎಂಬುವವರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ 
ಲಲಿತಾಬಾಯಿಯವರು ಸಮಿತಿಗೆ ಮಾಹಿತಿಯನ್ನು ನೀಡಿರುತ್ತಾರೆ. ಇವರಿಗೆ 3 ಜನ 
ಗಂಡು ಮಕ್ಕಳಾಗಿರುತ್ತಾರೆ. ಹಿರಿಯ ಮಗನಿಗೆ 20 ವರ್ಷ. ಒಟ್ಟು 6 ಎಕರೆ ಜಮೀನು 
ಇದೆ. ಇವರ ಕುಟುಂಬದವರು ಹೇಳಿದ ರೀತಿ ಹಿಂದಿನ ವರ್ಷದಲ್ಲಿ ಮತ್ತು ಈ ವರ್ಷದ 
ಸಾಲ ಸೇರಿ 60 ಸಾವಿರ ರೂ. ಗಳಿದ್ದು ಬ್ಯಾಂಕಿನ ಸಾಲ 15,000 ರೂ. ಸಾಲವಿರುತ್ತದೆ 
ಎಂದು ತಿಳಿಸಿರುತ್ತಾರೆ. ಬೆಳೆ ನಾಶದಿಂದ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ಪಡೆದ ಸಾಲದ 
ಒತ್ತಡದಿಂದ ಆತಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. ಇವರಿಗೆ 
ಜಿಲ್ಲಾಧಿಕಾರಿಯವರಿಂದ 10,000 ರೂ. ಗಳನ್ನು ಭದ್ರತಾ ಯೋಜನೆಯಡಿಯಲ್ಲಿ ಹಾಗೂ 
ಸರ್ಕಾರದ ವತಿಯಿಂದ ಒಂದು ಲಕ್ಷ ರೂ. ಗಳನ್ನು ಮತ್ತು ಮಾನ್ಯ ಮಿರಾಜುದ್ದೀನ್‌ 
ಪಟೇಲ್‌ ಅವರು 5 ಸಾವಿರ ರೂ. ಗಳನ್ನು ಕೊಟ್ಟಿರುವುದಾಗಿ ತಿಳಿಸಿರುತ್ತಾರೆ. ಇತರೆ 
ರೈತರುಗಳು ತಿಳಿಸಿದ ರೀತ್ಯ ಜಿಲ್ಲೆಯಲ್ಲಿ ಎಲ್ಲಾ ಬೆಳೆಗಳು ನಾಶವಾಗಿರುವುದಾಗಿ ಮತ್ತು 
ಪ್ರತಿ ಹೆಕ್ಟೇರಿಗೆ ಈಗಿರುವ ಪರಿಹಾರ ಮೊತ್ತವನ್ನು ಏರಿಸಬೇಕೆಂದು ಹಾಗೂ ಎಲ್ಲಾ 
ರೈತರಿಗೂ ದೊರಕುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿರುತ್ತಾರೆ. 


(3) ಭಾಲ್ಕಿ ತಾಲ್ಲೂಕಿನ ಬಾತ್ರಾಂಬ ಗ್ರಾಮಕ್ಕೆ ಸೇರಿದ ಶ್ರೀ ಭೋಜರಾಜ ದೂಳಪು 
ಅವರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ ವಿಮಲಾಬಾಯಿಯವರು 
ಸಮಿತಿಗೆ ನೀಡಿದ ಮಾಹಿತಿಯ ವಿವರ ಈ ರೀತಿ ಇರುತ್ತದೆ. ಇವರಿಗೆ ಇಬ್ಬರು ಮಕ್ಕಳಿದ್ದು, 
4 ಎಕರೆ ಸ್ವಂತ ಜಮೀನು ಇರುತ್ತದೆ. ಜೊತೆಗೆ ಬೇರೆಯವರ ಜಮೀನನ್ನು ಗುತ್ತಿಗೆ 
ಮಾಡುವುದಾಗಿ ತಿಳಿಸಿರುತ್ತಾರೆ. ಕಳೆದ 2 ವರ್ಷಗಳಿಂದ ಸುಮಾರು 50 ರಿಂದ 60 
ಸಾವಿರ ರೂ.ಗಳ ಸಾಲ ಮಾಡಿದ್ದು, ಈ ಸಾಲ ತೀರಿಸಲು ಬೆಳೆ ನಾಶ ವಾಗಿರುವುದರಿಂದ 
ಸಾಧ್ಯವಾಗದೆ, ಸಾಲಗಾರರ ಬಾಧೆಯಿಂದ ಮದ್ದು ಕುಡಿದು ಸತ್ತಿದ್ದಾರೆಂದು ತಿಳಿಸಿರುತ್ತಾರೆ. 
ಈ ಪ್ರಕರಣವು ಪೋಸ್ಟ್‌ ಮಾರ್ಟೆಮ್‌ ಮಾಡಿರುವುದಿಲ್ಲ. ಇವರಿಗೆ ಸರ್ಕಾರದಿಂದ 
ಯಾವುದೇ ಪರಿಹಾರ ಇದುವರೆಗೂ ನೀಡಿರುವುದಿಲ್ಲ. ಹಾವು ಕಡಿದ ಪ್ರಕರಣ ಇದು. 
ಸಮಿತಿಯು ಇವರಿಗೆ ಪರಿಹಾರ ನೀಡಬಾರದೆಂದು ಅಭಿಪ್ರಾಯ ಪಡುತ್ತದೆ. 


(4) ಭಾಲ್ಕಿ ತಾಲ್ಲೂಕಿನ ಕೆಳವಾಡಿ ಗ್ರಾಮದ ಶ್ರೀ ಬಸಪ್ಪ ಭಾಲ್ಕೇಶ್ವರ ಅವರು 
ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ ಸಂಗಮ್ಮ ಅವರು ಸವಿತಿಗೆ 
ನೀಡಿದ ಮಾಹಿತಿ ಪ್ರಕಾರ ಇವರಿಗೆ 4 ಜನ ಮಕ್ಕಳಿದ್ದು ಒಬ್ಬ ಮಗ ಬಿ.ಎ. ಓದಿರುವುದಾಗಿ 
ತಿಳಿಸಿರುತ್ತಾರೆ. ಇವರು ಕೂಲಿ ಕೆಲಸ ಮಾಡುತ್ತಿರುತ್ತಾರೆ. ಇವರಿಗೆ ಕುಡಿಯುವ 
ಹವ್ಯಾಸವಿತ್ತೆಂದು ತಿಳಿಸಿರುತ್ತಾರೆ. ಪೋಸ್ಟ್‌ ಮಾರ್ಟೆಮ್‌ ಆಗಿರುವುದಿಲ್ಲ. ಆದುದರಿಂದ 
ಇವರಿಗೆ ಜಮೀನು ಇರದೆಯಿರುವುದರಿಂದ ಹಾಗು ಕುಡಿತದಿಂದ ಸತ್ತಿರುವುದರಿಂದ 
ಪರಿಹಾರ ನೀಡುವ ಪ್ರಶ್ನೆ ಉದ್ಭವಿಸುವುದಿಲ್ಲವೆಂದು ಸಮಿತಿಯು ಭಾವಿಸುತ್ತದೆ. 


8 


(5) ಭಾಲ್ಕಿ ತಾಲ್ಲೂಕಿನ ಕುಂಟಿ ಸಿರ್ಸಿ ಗ್ರಾಮದ ಶ್ರೀ ದಿಲೀಪ್‌, 35 ವರ್ಷಗಳು, 
ಇವರು ಆತ್ಮಹತ್ಯೆ 'ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ ಕನಕಾವತಿಯವರು 
ಸಮಿತಿಗೆ ತ ನೀಡಿದ ಪ್ರಕಾರ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು 5 ಎಕರೆ 
ಜಮೀನು ಇರುತ್ತದೆ. ಬೇರೆಯವರ ಜಮೀನನ್ನು ಗುತಿಗೆ ಮಾರ. "ಇವರಿಗೆ 3 
ವರ್ಷಗಳಿಂದ ಯಾವುದೇ ಬೆಳೆ ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಬೇಸಾಯಕ್ಕೆ 
ಮಾಡಿದ ಸಾಲ ಜಾಸ್ತಿಯಾಗಿದೆ ಎಂದು ತಿಳಿಸಿ ಅವರ ಬಾಧೆಯಿಂದ ಅತ್ಮಹತ್ಯೆ 
ಮಾಡಿಕೊಂಡಿರವುದಾಗಿ | ತಿಳಿಸಿರುತ್ತಾರೆ. ಈ ಪ್ರಕರಣದಲ್ಲಿ ಪೋಸ್ಟ್‌ ಮಾರ್ಟೆಮ್‌ಆಗಿದೆ. 
ಇವರಿಗೆ ಶ್ರೀ ಮಿರಾಜುದ್ದೀನ್‌ ಪಟೇಲ್‌ರವರು ವೈಯಕ್ತಿಕವಾಗಿ ಸೇ 000 ರೂ. ಗಳನ್ನು 
ಕೊಟ್ಟಿರುತ್ತಾರೆ. ಶ್ರೀ ದಿಲೀಪ್‌ರವರು ಅನೈತಿಕ ಸಂಬಂಧವಿರುವುದರಿಂದ, ಈ ಕುಟುಂಬಕ್ಕೆ 
ಪರಿಹಾರ ನೀಡುವ ಪ್ರಮೇಯ ಉದ್ಭವಿಸುವುದಿಲ್ಲವೆಂದು ಸಮಿತಿಯು 
ಅಭಿಪ್ರಾಯಪಡುತ್ತದೆ. 


0 ಹಜನಾಳ ಗ್ರಾಮದ ಶ್ರೀ ಪಂಡರೀನಾಥ ರೇರಬಾರವರು ಆತ್ಮಹತ್ಯೆ 
ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಅನಿತಾಬಾಯಿಯವರು ಸಮಿತಿಗೆ ಮಾಹಿತಿ ನೀಡಿದ 
ಪ್ರಕಾರ ಇವರಿಗೆ ಒಂದು ಎಕರೆ ಜಮೂನು ಇದ್ದು ಬೇರೆಯವರ ಹೊಲಗಳನ್ನು ಗುತ್ತಿಗೆ 
ಆಧಾರದ ಮೇಲೆ ಬೇಸಾಯ ಮಾಡುತ್ತಿರುವುದಾಗಿ ತಿಳಿಸಿರುತ್ತಾರೆ. ಇವರು ಬೆಳೆ ಹಾನಿ 
ನಷ್ಟ ತಡೆಯಲಾರದೆ, ಔಷಧಿ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆಂದು 
ತಿಳಿಸಿರುತ್ತಾರೆ. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿರುತ್ತಾರೆ. ತಹಸೀಲ್ದಾರ್‌ ವತಿಯಿಂದ 5 
ಸಾವಿರ ರೂ.ಗಳನ್ನು ನೀಡಿರುತ್ತಾರೆ. ಮತ್ತು ವಿಧವೆ ಪೆನ್‌ಷನ್‌ ಮಂಜೂರು 
ಮಾಡುವುದಾಗಿ ತಿಳಿಸಿರುತ್ತಾರೆ. ಗ್ರಾಮದ ಇತರ ರೈತರು ತಿಳಿಸಿರುವಂತೆ ಎಲ್ಲಾ ಬೆಳೆಗಳಿಗೂ 
ಹಾನಿ ಉಂಟಾಗಿರುವುದಾಗಿ ಮತ್ತು ಎಲ್ಲಾ ರೈತರಿಗೂ ಹಾನಿ ಉಂಟಾಗಿದೆಯೆಂದು 
ತಿಳಿಸಿರುತ್ತಾರೆ. 


7) ಲಾಡಾ ಹಳ್ಳಿಯಲ್ಲಿ ಶ್ರೀ ಧನರಾಜ್‌ ವೀಠಸಂಗನಾ ಅವರು ಆತ್ಮಹತ್ಯೆ 
ಮಾಡಿಕೊಂಡಿರುತ್ತಾರೆ. ಇವರ ಪತ್ನಿ ಶ್ರೀಮತಿ ನಾಗಮ್ಮ ಅವರು ಸಮಿತಿಗೆ ನೀಡಿದ 
ಮಾಹಿತಿ ಪ್ರಕಾರ, ಆಕೆಯ ಪತಿ ಮಾಡಿದ ಸಾಲದ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲವೆಂದು 
ತಿಳಿಸಿರುತ್ತಾರೆ. ಈ ಪ್ರಕರಣದಲ್ಲಿ ಪೋಸ್ಟ್‌ ಮಾರ್ಟೆಮ್‌ ಆಗಿದೆ. ತಹಸೀಲ್ದಾರ್‌ 
ವತಿಯಿಂದ 10 ಸಾವಿರ ರೂ. ಕೊಡುವುದಾಗಿ ತಿಳಿಸಿರುತ್ತಾರೆ, ಹಾಗೂ ವಿಧವೆ ಪೆನ್‌ಷನ್‌ 
ಮಂಜೂರು ಮಾಡುವುದಾಗಿ ತಿಳಿಸಿರುತ್ತಾರೆ. 


8) ಬೇಮಲ್‌ಕೇಡ್‌ ಗ್ರಾಮದ ಶ್ರೀ ಭೀಮರಾವ್‌, ತಂದೆ ಶಿವಪ್ಪ ಅವರು 
ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಕುಟುಂಬದವರು ಸಮಿತಿಗೆ ನೀಡಿದ ಮಾಹಿತಿ 
* ಪ್ರಕಾರ ಇವರಿಗೆ ಸುಮಾರು 9 ಎಕರೆ ಜಮೂನು ಇದ್ದು, ಎಲ್ಲವನ್ನು ಮಾರಿಕೊಂಡು 


9 


ಹಾಲಿ 2.15 ಎಕರೆ ಮಾತ್ರ ಉಳಿಸಿಕೊಂಡು, ಮನೆಯಲ್ಲಿ ಮಗ ಶ್ರೀ ರಾಜಶೇಖರ 
ಮತ್ತು 3 ಜನ ಹೆಣ್ಣು ಮಕ್ಕಳು ಮತ್ತು ತಾಯಿ ಇರುವುದಾಗಿ ತಿಳಿಸಿರುತ್ತಾರೆ. ಈ 
ಮೂರು ಜನ ಹೆಣ್ಣು ಮಕ್ಕಳಿಗೂ ಮದುವೆ ಆಗಿರುತ್ತದೆ. 14 ಎಕರೆ ಜಮೂನು ಗುತ್ತಿಗೆ 
ಆಧಾರದ ಮೇಲೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಶ್ರೀಯುತರು ಸಾಯುವ ಮುನ್ನ 
4-5 ದಿವಸ ಊರಿನಲ್ಲಿ ಇರಲಿಲ್ಲವೆಂದು ಮತ್ತು ಸಾಲ ತೀರಿಸಲಾಗದೆ ಜೀವನದಲ್ಲಿ 
ಜಿಗುಪೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. 2 ವರ್ಷಗಳಿಂದ 
ಬೆಳೆ ನಾಶವಾಗಿರುವುದೆಂದು ತಿಳಿಸಿರುತ್ತಾರೆ. ಜೊತೆಗೆ 94-95 ರಿಂದ ಕಬ್ಬಿನ ಬೆಳೆಗೆ 
ಕಾರ್ಯಾನೆಯಿಂದ ಬರಬೇಕಾಗಿದ್ದ ಹಣ ಬಂದಿಲ್ಲವೆಂದು ತಿಳಿಸಿರುತ್ತಾರೆ. 


9) ಘಾಟಿಬೋರಾಳ ಗ್ರಾಮದ ರೈತ ಶ್ರೀ ವಾಮನ ರಾವ್‌ ಅವರು ತಮ್ಮ 
ಹೊಲದಲ್ಲಿರುವ ಬೇವಿನ ಮರಕ್ಕೆ ನೇಣು ಹಾಕಿಕೊಂಡು ಮೃತರಾಗಿರುತ್ತಾರೆ. ಇವರ 
ಕುಟುಂಬದವರು ಸಮಿತಿಗೆ ನೀಡಿದ ವಿವರ ಈ ರೀತಿ ಇದೆ. ಮೃತರ ಮಗನಾದ ಶ್ರೀ 
ಅಪ್ಪಾರಾವ್‌ ಅವರು ತಮಗೆ 3 ಎಕರೆ ಜಮೂನು ಇರುವುದಾಗಿ ಮತ್ತು ಕೃಷ್ಣ ಗ್ರಾಮೀಣ 
ಬ್ಯಾಂಕಿನಿಂದ 30,000 ರೂ.ಗಳ ಸಾಲವನ್ನು ತಂದು ಒಂದು SE 
ತಿಳಿಸಿರುತ್ತಾರೆ. ಈ ಸಾಲದ ಹಣದಲ್ಲಿ 15,000 ರೂ.ಗಳನ್ನು ಬೇಸಾಯಕ್ಕೆ ಮತ್ತು 
20,000 ರೂ.ಗಳನ್ನು ಕಿರಾಣಿ ಅಂಗಡಿಗೆ ಹಾಕಿದ್ದೇವೆ ಎಂದು ತಿಳಿಸಿರುತ್ತಾರೆ. ತಮುಗಿಡುವ 
2 ಎಕರೆ 33 ಗುಂಟೆ ಜಮೂನಿನಲ್ಲಿ ಜೋಳ, ತೊಗರಿ, ಸಜ್ಜೆ ಚಿಳೆದಿರುವುದಾಗಿ 
ತಿಳಿಸಿರುತ್ತಾರೆ, ಈ ಪ್ರಕರಣದಲ್ಲಿ ಪೋಸ್ಟ್‌ ಮಾರ್ಟೆಮ್‌ ಆಗಿದೆ. ಹಾಗೂ ಮರಣ 
ಹೊಂದಿದ ವ್ಯಕ್ತಿಯು ತನ್ನ ಸಾವಿಗೆ ಯಾರೂ ಜವಾಬ್ದಾರರಲ್ಲವೆಂದು ಚೀಟಿಯಲ್ಲಿ ಬರೆದು 
ಸತ್ತಿರುತ್ತಾರೆಂದು ತಿಳಿಸಿರುತ್ತಾರೆ. ಇವರಿಗೆ ಇಬ್ಬರು ಮಕ್ಕಳಿರುತ್ತಾರೆ, ಸಣ್ಣ ಪುಟ್ಟ ವ್ಯಾಪಾರ 
ಮಾಡುತ್ತಿರುತ್ತಾರೆ. ಅಸಿಸ್ಸೆಂಟ್‌ ಕಮೀಷನರ್‌ರವರು ರಾಷ್ಟ್ರೀಯ ಭದ್ರತಾ ನಿಧಿಯಿಂದ 
10,000 ರೂ.ಗಳ ಚೆಕ್‌ ಅನ್ನು ತಯಾರು ಮಾಡುವುದಾಗಿ ತಿಳಿಸಿದರು. 


10) ಭಾಲ್ಕಿ ತಾಲ್ಲೂಕಿನ ಮೊರಂಬಿ ಗ್ರಾಮದ ಶ್ರೀಮತಿ ಜೀಜಾಬಾಯಿ ಅವರು 
ಆತಹತ್ಯೆ ಮಾಡಿಕೊಂಡಿರುತ್ತಾರೆ. ಇವರ ಪತಿ, ಶ್ರೀ ಶ್ರೀಮಂತ ರಾವ್‌ ಇವರಿಗೆ 3 
ಹೆಣ್ಣು ಮಕ್ಕಳು, ಒಂದು ಗಂಡು ಮಗು ಇರುತ್ತದೆ. ಇವರಿಗೆ 14 ಎಕರೆ ಜಮೂನು ಇದ್ದು 
ಇದರಲ್ಲಿ ಉದ್ದು, ಹೆಸರು, ತೊಗರಿ ಬೆಳೆ ಆಗಿರುತ್ತದೆಂದು ಹಾಗೂ ವ್ಯವಾಸಾಯಕ್ಕೆ 
ವಿ.ಎಸ್‌ .ಎಸ್‌ .ಎಸ್‌ . ಸೊಸೈಟಿಯಿಂದ ಮತ್ತು ಖಾಸಗಿ ಸಾಲ ಪಡೆದುಕೊಂಡಿರುತ್ತಾರೆ. 
ಈ ವರ್ಷದ ಬೆಳೆ ನಾಶವಾಗಿ ತೀರಿಸಲಾರದೆ ಮನಸ್ಸು ನೊಂದು ಆತ್ಮಹತ್ಯೆ 
ಮಾಡಿಕೊಂಡಿರುತ್ತಾರೆಂದು ತಿಳಿಸಿರುತ್ತಾರೆ. ಈಕೆಯ ಪತಿಯು ಬುದ್ದಿಮಾಂದ್ಯತೆ 
ಇರುವವರಾಗಿರುತ್ತಾರೆ. ಇವರಿಗೆ ಯಾವುದೇ ಪರಿಹಾರ ನೀಡಿರುವುದಿಲ್ಲ. ಇದೇ 
ಹಳ್ಳಿಯಲ್ಲಿ ಎಲ್ಲರೂ ಸಾಲವನ್ನು ಪಡೆದಿದ್ದು ಬೆಳೆ ನಾಶವಾಗಿರುವುದರಿಂದ ಸಾಲವನ್ನು 


10 


ತೀರಿಸುವ ಪರಿಸ್ಥಿತಿಯಲ್ಲಿ ಇಲ್ಲವೆಂದು ಈಗ ಸರ್ಕಾರ ಪರಿಹಾರ ನೀಡಬೇಕೆಂದು 
ಕೋರಿರುತ್ತಾರೆ. 


11) ಸೊಲ್ಲಾಪ್ಯ ಗ್ರಾಮದ ಶ್ರೀಮತಿ ಲಕ್ಷ್ಮೀಬಾಯಿ ಅವರು ಆತ್ಯಹತ್ಯೆ 
ಮಾಡಿಕೊಂಡಿರುತ್ತಾರೆ. ಇವರ ಪತಿ ಶ್ರೀ ಏಕನಾಥ್‌ ಅವರು ಸಮಿತಿಗೆ ನೀಡಿದ ವಿವರ 
ಈ ರೀತಿ ಇರುತ್ತದೆ. ತನ್ನ ಹೆಂಡತಿಯೇ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು. 
ಎಲ್ಲೆಲ್ಲ ಸಾಲ ತಂದಿರುತ್ತಾರೆ ಎಂಬ ಅರಿವಿರುವುದಿಲ್ಲ. ತಮ್ಮಬಂಧುಗಳ ಹತ್ತಿರ ಸಾಲವನ್ನು 
ತಂದಿರುತ್ತಾರೆಂದು ತಿಳಿಸಿರುತ್ತಾರೆ. ಬೀಜ ಗೊಬ್ಬರಕ್ಕೆ ಸುಮಾರು 10,000 ರೂ.ಗಳ 
ಸಾಲ ತಂದಿರುತ್ತಾರೆಂದು ತಿಳಿಸಿರುತ್ತಾರೆ. ಸರ್ಕಾರದಿಂದ ಈಗಾಗಲೇ ಒಂದು ಲಕ್ಷ 
ರೂ.ಗಳ ಪರಿಹಾರ ನೀಡಲಾಗಿದೆ. 


12) ಹಾಲಹಳ್ಳಿ ಗ್ರಾಮದ ಶ್ರೀ ಭರತ್‌ ಶಂಕರಪ್ಪ ಎಂಬುವವರು ಆತ್ಮಹತ್ಯೆ 
ಮಾಡಿಕೊಂಡಿರುತ್ತಾರೆ. ಇವರಿಗೆ 4 ಜನ ಅಣ್ಣ ತಮಂದಿರಿದ್ದು ಜಂಟಿ 
ಕುಟುಂಬದವರಾಗಿರುತ್ತಾರೆ. ಮೃತರ ಎರಡನೆಯ ಮಗ. ಇವರ ಪತ್ನಿ ಹೇಳಿದ ವಿವರಗಳು 
ಈ ರೀತಿ ಇವೆ. ಇವರಿಗೆ 3 ಗಂಡು ಮಕ್ಕಳು, 1 ಹೆಣ್ಣು ಮಗುವಿದೆಯೆಂದು ತಿಳಿಸಿರುತ್ತಾರೆ. 
18 ಎಕರೆ ಜಮೂನು ಇದ್ದು, 10 ಎಕರೆಯಲ್ಲಿ ತೊಗರಿ, ಜೋಳ ಬೆಳೆಯಲಾಗಿದೆ. 
ಕೂಲಿ ಮಾಡಿ ಜೀವನ ಮಾಡುತ್ತಿರುವುದಾಗಿ ತಿಳಿಸಿರುತ್ತಾರೆ. ಮನೆಯಲ್ಲಿ ಏನನ್ನೂ 
ತಿಳಿಸದೆ ಹೊಲದಲ್ಲಿ ಔಷಧಿ ಕುಡಿದು ತೀರಿಕೊಂಡಿರುತ್ತಾರೆ ಎಂಬುದಾಗಿ ತಿಳಿಸಿರುತ್ತಾರೆ. 
ಈ ಪ್ರಕರಣದಲ್ಲಿ ಪೋಸ್ಟ್‌ ಮಾರ್ಟೆಮ್‌ ಮಾಡಿರುವುದಿಲ್ಲ. ಅಸಿಸ್ಟೆಂಟ್‌ ಕಮೀಷನರ್‌ 
ಅವರು ರಾಷ್ಟ್ರೀಯ ಭದ್ರತಾ ನಿಧಿಯಿಂದ 5 ಸಾವಿರ ರೂ.ಗಳನ್ನು ಮೃತರ ಪತ್ನಿಯವರಿಗೆ 
ನೀಡಿರುತ್ತಾರೆ. 


13) ಚೊಂಡಿ ಗ್ರಾಮ ಬೀದರ್‌ ತಾಲ್ಲೂಕಿನ, ಬಸವರಾಜ್‌ ಶಾಮರಾವ್‌ ಎಂಬ 
ರೈತ ಆತ್ಮಕತ್ಯೆ ಮಾಡಿಕೊಂಡಿರುತ್ತಾರೆ. ಇವರಿಗೆ 14.01 ಎಕರೆ ಜಮೀನು ಇದೆ. ಪೋಲೀಸ್‌ 
ವರದಿಯಾಗಿದೆ. 


11 


ಗುಲ್ಬರ್ಗಾ ಜಿಲ್ಲೆಯ 1997-98ನೇ ಸಾಲಿನ 
ಬೆಳೆಗಳ ಸ್ಥಿತಿಗಳ ಹಾಗೂ ಬೆಳೆಗಳ ಹಾನಿ ಕುರಿತ ವರದಿ. 


ಜಂಟಿ ಸದನ ಸಮಿತಿಯು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ 
ಕುಟುಂಬಗಳಿಗೆ ದಿನಾಂಕ 10-4-98 ರಂದು ಭೇಟಿ ಮಾಡಿತು. ಕ್ಷೇತ್ರ ಭೇಟಿಯಾದ 
ನಂತರ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ 
ಚರ್ಚೆ ಮಾಡಲಾಯಿತು. ನಂತರ ದಿನಾಂಕ 11-4-98ರಂದು ಪುನಃ ಸಭೆಯನ್ನು ನಡೆಸಿ 
ಬೆಳೆಗಳ ನಷ್ಟ ಮತ್ತು ಇತರ ವಿಚಾರಗಳನ್ನು ವಿಮರ್ಶಿಸಲಾಯಿತು. ಸದನ ಸಮಿತಿಗೆ 
ಒದಗಿಸಿದ ಮಾಹಿತಿಯ ಪ್ರಕಾರ ಬೆಳೆಗಳ ಪರಿಸ್ಥಿತಿ ಮತ್ತು ನಷ್ಟಗಳು ಇತ್ಯಾದಿಗಳ 
ವಿವರ ಈ ಕೆಳಕಂಡಂತಿರುತ್ತದೆ. 


1. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಟ್ಟು 10 ತಾಲ್ಲೂಕುಗಳಿರುತ್ತವೆ. ಈ ಜಿಲ್ಲೆಯಲ್ಲಿ 
ಮುಂಗಾರು ಮತ್ತು ಹಿಂಗಾರು ಹಂಗಾಮುಗಳಲ್ಲಿ ಬೆಳೆಯನ್ನು ಬೆಳೆಯಲಾಗುತ್ತಿದೆ. 
ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ 6.85 ಲಕ್ಷ ಹೆಕ್ಟೇರುಗಳಲ್ಲಿ ಭತ್ತ ಬಿತ್ತನೆ 
ಆಗುತ್ತದೆ. ಇದರಲ್ಲಿ 2.36 ಲಕ್ಷ ಹೆಕ್ಟೇರ್‌ ತೊಗರಿ ಬೆಳೆ ಬಿತ್ತನೆ ಆಗಿರುತ್ತದೆ. ಹಿಂಗಾರು 
ಹಂಗಾಮಿನಲ್ಲಿ ಒಟ್ಟು 6.61 ಲಕ್ಷ ಹೆಕ್ಟೇರ್‌ಗಳಲ್ಲಿ ವಿವಿಧ ಬೆಳೆಯ ಬಿತ್ತನೆಯಾಗಿರುತ್ತದೆ. 


ಹವಾಮಾನ ಪರಿಸ್ಥಿತಿ : 


ಜಿಲ್ಲೆಯಲ್ಲಿ ಮುಂಗಾರು ಮಳೆ ಜೂನ್‌ 2ನೇ ಸಪ್ತಾಹದಿಂದ ಚದುರಿದಂತೆ 
ಮಳೆಯಾಗಿರುತ್ತದೆ. ಜೂನ್‌ ಮಾಹೆಯಲ್ಲಿ 108 ಮಿ. ಮೀ. ಮಳೆ ಬರಬೇಕಾಗಿದ್ದು, 
ಬಿದ್ದ ಮಳೆಯು 81.8 ಮಿ. ಮೀ. ಆಗಿರುತ್ತದೆ. ಹೀಗಾಗಿ ಕೇವಲ ತಗ್ಗು ಪ್ರದೇಶಗಳಲ್ಲಿ 
ಮಾತ್ರ ಬಿತ್ತನೆಯಾಗಿರುತ್ತದೆ. ಜುಲೈ ತಿಂಗಳಿನಲ್ಲಿ ಸಾಮಾನ್ಯ ಮಳೆ 161.2 ಮಿ.ಮೀ 
ಆಗಬೇಕಾಗಿದ್ದು, ಬಿದ್ದ ಮಳೆ 125.4 ಮಿ.ಮೀ. ಆಗಿರುತ್ತದೆ. ಆದರೆ ಜುಲೈ 9 ರಿಂದ 
26 ರವರೆಗೆ ಮಳೆ ರಹಿತ ಅವಧಿಗೆ ಮುಂಗಾರು ಬಿತ್ತನೆ ಪೂರ್ಣ ಪ್ರಮಾಣದಲ್ಲಿ ಆಗದೆ 
ಜೂನ್‌ ತಿಂಗಳಿನಲ್ಲಿ ಬಿತ್ತನೆಯಾದ ಹೆಸರು, ಉದ್ದು, ಎಳ್ಳು, ಶೇಂಗಾ ಮತ್ತು 
ಸೂರ್ಯಕಾಂತಿ ಬೆಳೆಗಳ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುತ್ತವೆ. ಜುಲೈ ಅಂತ್ಯಕ್ಕೆ ಒಟ್ಟು 
5.52 ಲಕ್ಷ ಹೆಕ್ಟೇರ್‌ ಪ್ರದೇಶಗಳಲ್ಲಿ ಬಿತ್ತನೆಯಾಗಿರುತ್ತದೆ. ಆಗಸ್ಟ್‌ ತಿಂಗಳಿನಲ್ಲಿ ಮಳೆ 
ಅಭಾವದಿಂದ ಬೆಳೆಗಳು ಒಣಗಿರುತ್ತವೆ (62 ಮಿ.ಮೀ ) ಜಿಲ್ಲೆಯಲ್ಲಿ ಪ್ರಮುಖ ವಾಣಿಜ್ಯ 
ಬೆಳೆಯಾಗಿ ತೊಗರಿಯನ್ನು ಬೆಳೆಯಲಾಗುತ್ತಿದೆ. ಕಡಿಮೆ ಮಳೆಯಿಂದ ತೊಗರಿಯ 
ಬೆಳವಣಿಗೆ ಕುಂಠಿತವಾಗಿರುತ್ತದೆ. ಆಗಸ್ಟ್‌ ಅಂತ್ಯದವರೆಗೆ ಸುಮಾರು 6.31 ಲಕ್ಷ ಹೆಕ್ಟೇರ್‌ 
ಪ್ರದೇಶಗಳಲ್ಲಿ ಮುಂಗಾರು ಬೆಳೆಗಳು ಬಿತ್ತನೆಯಾಗಿದ್ದು, ಇದು ಸಾಮಾನ್ಯ ಕ್ಷೇತ್ರಕ್ಕೆ 
ಹೋಲಿಸಿದಾಗ 89 ರಷ್ಟಾಗಿರುತ್ತದೆ. | 


(೭112.10 
095643 NT 


12 


ಮುಂಗಾರಿನಲ್ಲಿ ಕಂಡು ಬಂದ ಮಳೆ ರಹಿತ ದಿನಗಳು ಮತ್ತು ಶುಷ್ಕ 
ವಾತಾವರಣದಿಂದ ಹಾನಿಗೊಳಗಾದ ಬೆಳೆಯ ಕ್ಷೇತ್ರವು ಸುಮಾರು 2.81 ಲಕ್ಷ 
ಹೆಕ್ಟೇರುಗಳಷ್ಟಾಗಿರುತ್ತದೆ. ಅಲ್ಲದೆ, ಅಲ್ಪಾವಧಿ ಬೆಳೆಗಳಾದ ಹೆಸರು, ಉದ್ದು, ಎಳ್ಳು, 
ಇವುಗಳಲ್ಲಿ 70 ರಷ್ಟು ಹಾನಿಯಾಗಿದೆ. 


ಸೆಪ್ಟೆಂಬರ್‌ ಮಾಹೆಯಲ್ಲಿ 95.8 ಮಿ.ಮೀ. ಮಾತ್ರ ಮಳೆ ಬಿದ್ದಿದ್ದು, ಜಿಲ್ಲೆಯ 
ಸಾಮಾನ್ಯ ಮಳೆಯ ಪ್ರತಿ ಶತ 49 ರಷ್ಟು ಮಾತ್ರ ಆಗಿರುತ್ತದೆ. ಆದರೆ ವಾಡಿಕೆ ಮಳೆ 
195 ಮಿ.ಮೀ. ಆಗಿರುತ್ತದೆ. 


ಅಕ್ಟೋಬರ್‌ 27 ಮತ್ತು 28 ರಲ್ಲಿ ಬಿದ್ದ ಮಳೆಯಿಂದ ಬೆಳೆಗಳು ಸ್ವಲ್ಪ ಮಟ್ಟಿಗೆ 
ಚೇತರಿಸಿಕೊಳ್ಳಲು ಅನುಕೂಲವಾಯಿತು. ಆದರೆ ಸೊರಗಿದ ಬೆಳೆಯು ಪೂರ್ಣ 
ಪ್ರಮಾಣದಲ್ಲಿ ಚೀತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದೇ ರೀತಿ ೯ ರೆ ಮುಂಗಾರು 
ಬೆಳೆಗಳಿಗೆ ತೊಂದರೆಯಾಗಿರುತ್ತದೆ. 


ನವೆಂಬರ್‌ ತಿಂಗಳಿನಲ್ಲಿ ತೊಗರಿ ಬೆಳೆಯ ಮೊಗ್ಗು ಮತು ಸೂ ಬಂದಂತಹ 
ಸಂದರ್ಭದಲ್ಲಿ ಅಕ್ಟೋಬರ್‌ ಅಂತ್ಯಕ್ಕೆ ಕಾಣಿಸಿಕೊಂಡಂತಹ ಚ" ಮಾರುತ ಮಳೆಯ 
ಪ್ರಭಾವದಿಂದ ತೊಗರಿ ಕಾಯಿಯ ಕೊರೆಯುವ ಹುಳುವಿನ ಬಾರಿ ಮ ಹೆಚ್ಚಾಗಿ ಬಂದಿದೆ. 


1997-98ನೇ ನವೆಂಬರ್‌ ತಿಂಗಳಿನಲ್ಲಿ ಕಂಡು ಬಂದಂತಹ ಹವಾಮಾನ 
ವೈಪರೀತ್ಯದಿಂದ 45 ದಿನಗಳ ಮೋಡ ಕವಿದ ವಾತಾವರಣ ಈ ಹುಳುವಿನ ವಂಶಾಭಿವೃದ್ದಿ 
ಹೆಚ್ಚಾಗಿದೆ. ಇದರಿಂದಾಗಿ ಈ ಹುಳುವಿನ ಪ್ರಮಾಣ ಮಟ್ಟಕ್ಕಿಂತ ಹೆಚ್ಚಿನ ಬೆಳೆಗಳು ನಷ್ಟ 
ಹೊಂದಿವೆ. 


15 


ಒಟ್ಟಾರೆ ಈ ಜಿಲ್ಲೆಯಲ್ಲಿ ಕಡಿಮೆ ಮಳೆಯಿಂದ ಹಾಗೂ ಅಕ್ಟೋಬರ್‌ನಿಂದ 
ನವೆಂಬರ್‌ ತಿಂಗಳಿನಲ್ಲಿ ಬಂದಂತ ಚಂಡ ಮಾರುತದಿಂದ ಹಾಗೂ ಮೋಡ ಕವಿದ 
ವಾತಾವರಣದಿಂದ ವಿಫಲವಾದ ಬೆಳೆಗಳ ವಿವರ ಈ ಕೆಳಕಂಡಂತಿದೆ : 


ಹಾಳಾದ ಬೆಳೆ ಕ್ಷೇತ್ರ 


ಕ್ರಮ ಜಿಲ್ಲೆ ಬೆಳೆ ಬಿತ್ತನೆ. ಮಳೆ. ಕೀಟದ ಪ್ರತಿಶತ ಹಾನಿ 
ಸಂಖ್ಯೆ ಕ್ಷೇತ್ರ ಅಭಾವ ಬಾಧೆಯಿಂದ ಒಟ್ಟು ಗೊಳಗಾದ 
(ಹೆ) ಹೆ) (ಹೆ) ಕ್ಷೇತ್ರ 
(ಶೇ) 
A 
1. ಗುಲ್ಬರ್ಗಾ ಜೋಳ 9548 6149 - 6149 65 
2. ಸಜ್ಜೆ 73534 35295 - 35295 48 
3. ತೊಗರಿ 236888 53841 175047 228888 97 
4. ಹೆಸರು 105600 88244 - 8824 83 
ಉದ್ದು 
[= 
5. ಶೇಂಗಾ 66604 44112 - 44112 66 
6. ಸೂರ್ಯಕಾಂತಿ 
(ಮುಂಗಾರು) 104059 51339 - 5139 49 
7. ಹಿಂಗಾರಿ ಜೋಳ 3520271 131225 84647 215872 61 
8. ಸೂರ್ಯಕಾಂತಿ 


(ಹಿಂಗಾರು) 96935 24233 21558 45791 47 
9. ಕಡಲೆ 139948 27190 55122 82312 59 


10. ಸುಬೆ 47134 -- 6420 6430 7 


14 


ಮುಂದುವರೆದಂತೆ ಮುಂಗಾರು ಹಂಗಾಮಿನಲ್ಲಿ ಪ್ರತಿ ಹೆಕ್ಟೇರ್‌ ನಷ್ಟವಾದ ಇಳುವರಿ 
ವಿವರಣೆ ಈ ಕೆಳಕಂಡಂತಿದೆ : 


ಕ್ರಮ ಬೆಳೆ ಸಾಮಾನ್ಯ 97-98ರಲ್ಲಿ ಪ್ರತಿ ಶತ 
ಸಂಖ್ಯೆ ಇಳುವರಿ ಇಳುವರಿ ಇಳುವರಿಯಲ್ಲಿ ಕಡಿತ 

1 ಡಿ 3 - 5 
1. ಬತ್ತ 20 11 45 
2. ಜೋಳ 16 5 69 
3. ಮು.ಜೋಳ 26 17 35 
4. ಸಜ್ಜೆ 6.50 3.25 50 
5. ಇತರೆ ತೃಣ ಧಾನ್ಯ 3.00 1.50 50 
6. ತೊಗರಿ 7.50 2.00 73 
7. ಹುರುಳಿ 2.50 1.00 60 
8. ಉದ್ದು 5.00 1.25 75 
9. ಹೆಸ 6.50 1.50 77 
10. ಅಲಸಂದಿ 3.00 1.50 50 
11. ಅವರೆ 3.00 1.50 50 
12. ಇತರೆ ಬೆಳೆಗಳು 2.50 1.00 60 
13. ಶೇಂಗಾ 7.50 3.00 60 
14. ಎಳ್ಳು 5.00 1.00 80 
15. ಸೂರ್ಯಕಾಂತಿ 7.50 2.00 68 
16. ಔಡಲ 9.00 ೨4.೦೦ 56 
1. ಗುರೆಳ್ಳು 2.00 1.00 ೨೦ 
18. ಸೋಯಾ ಅವರೆ 7.50 2.00 67 
19. ಹುತಿ 22 13 41 


20. ಕಬು 1.00 ಟನ್‌ 99 ಟನ್‌ 20 


15 


1997ರ ಹಿಂಗಾರಿ ಹಂಗಾಮಿನಲ್ಲಿ ಪ್ರತಿ ಹೆಕ್ಟೇರ್‌ ನಷ್ಟವಾದ ಇಳುವರಿ 


EE SSE 
21. ಭತ್ತ 20.60 11.00 453 
22. ಜೋಳ 9.00 4.00 56 
2. ಮು. ಜೋಳ 26.00 17.00 35 
24. ಗೋಧಿ 5.00 3.00 40 
25. ಕಡಲೆ 8.00 3.00 624 
26. ಹುರುಳಿ 2.50 1.00 60 
27.  ಹಲಸಂದಿ 3.00 1.50 50 
28. ಅವರೆ 3.00 1.50 50 
29.. ಸೂರ್ಯಕಾಂತಿ 7.50 2.00 67 
30. ಕುಸುಬೆ 6.25 1.00 80 
31. ಅಗಸೆ 3.00 0.50 83 


ಗುಲ್ಬರ್ಗಾ ಜಿಲ್ಲೆಯಲ್ಲಿ 97-98ನೇ ಸಾಲಿನಲ್ಲಿ ವ್ಯಾಪಕ ಬೆಳೆ ವಿಮೆ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗಿದೆ. ಮುಂಗಾರು 97ರ ಹಂಗಾಮಿನಲ್ಲಿ ಒಟ್ಟು 6 ಬೆಳೆಗಳಾದ 
ಭತ್ತ, ಜೋಳ, ಸಜ್ವೆ ತೊಗರಿ, ಶೇಂಗಾ ಮತ್ತು ಸೂರ್ಯಕಾಂತಿಗಳಲ್ಲಿ 63423 ರೈತರು 
ವಿಮೆಯಲ್ಲಿ ಪಾಲ್ಗೊಂಡು 40,06,831 ರೂ.ಗಳ ವಿಮೆ ಕಂತನ್ನು ಕಟ್ಟಿರುತ್ತಾರೆ. 


ಗುಲ್ಬರ್ಗಾ ಮತ್ತು ಬೀದರ್‌ ಜಿಲ್ಲೆಯ ತೊಗರಿ ಬೆಳೆಯ ಹಾನಿ ನಷ್ಟ ತುಂಬಿ 
ಕೊಡಲು ಪರಿಹಾರ ಧನವನ್ನು ನೀಡುವ ಸಲುವಾಗಿ ರಾಜ್ಯ ಸರ್ಕಾರವು ಆದೇಶ ಸಂಖ್ಯೆ 
ಎಹೆಚ್‌ಡಿ: 279 : ಎಎಮ್‌ಎಸ್‌ : 97 ದಿನಾಂಕ 19-3-98ರಲ್ಲಿ ನಾಲ್ಕು ಕೋಟಿ 
ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ಒಂದು ಹೆಕ್ಟೇರಿಗೆ ಐದುನೂರು ರೂಪಾಯಿನಂತೆ 
ಮತ್ತು ಪ್ರತಿ ರೈತನಿಗೆ ಎರಡು ಸಾವಿರ "ಮೀರದಂತೆ ಪರಹಾರ ಧನ ಕೊಡಬಹುದಾಗಿದೆ. 
ಜೊತೆಗೆ ಪ ಯೋಜನೆ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಅನ್ವಯವಾಗುತ್ತದೆ. ಆದರೆ 
ಈ ಯೋಜನೆಯಲ್ಲಿ ದೊರೆಯುವ ಪರಿಹಾರವನ್ನು ರೈತರಿಗೆ ಇನ್ನು ನೀಡಿಲ್ಲದಿರುವುದನ್ನು 
ಸಮಿತಿಯು ಗಮನಿಸಿದೆ. 


ಸಹಕಾರ ಸಂಘ ನಿಬಂಧಕರು ತೀವ್ರ ಬರಗಾಲಕ್ಕೆ ಒಳಪಟ್ಟಿರುವ ಪ್ರದೇಶಗಳಲ್ಲಿ 
ರೈತರ ಸಾಲ ವಸೂಲಾತಿಯನ್ನು ಸ್ಹಗಿತಗೊಳಿಸುವುದು ಮತ್ತು ಭೂ ಅಭಿವೃದ್ದಿ ಬ್ಯಾಂಕ್‌ 
ಮರುಪಾವತಿಯನ್ನು ಜೂನ್‌ 98ರವರೆಗೆ ಮುಂದೂಡುವ ಬಗ್ಗೆ “ಆದೇಶ 
ಹೊಡಡಿಸಿರುತ್ತಾರೆ. 


10 


ಜಂಟಿ ಸದನ ಸಮಿತಿಯು ದಿನಾಂಕ 10-4-98ರಂದು ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿ 
ತಾಲೂಕಿಗೆ ಭೇಟ ನೀಡಿ ಆತಹತ್ತೆ ಮಾಡಿಕೊಂಡಿರುವ ಕುಟುಂಬಗಳ 
ಸದಸ್ಮರುಗಳೊಡನೆ ಚರ್ಚಿಸಿ. ಮಾಹಿತಿಯನ್ನು ಪಡೆಯಿತು. 


|. ತುಮಕುಂಟ ಗ್ರಾಮದ ಶ್ರೀ ಸುಬ್ಬಣ್ಣ ಅವರು ಆತ್ಮಹತ್ಯೆ 
ಮಾಡಿಕೊಂಡಿರುತ್ತಾರೆ. ಶ್ರೀಮತಿ ಸುಬ್ಬಣ್ಣನವರ ಪುತ್ರಿ ಯವರು ನೀಡಿದ ಮಾಹಿತಿ ಪ್ರಕಾರ 
ಅವರಿಗೆ ಒಂದೂವರೆ ಎಕರೆ ಜಮೀನು ಇದ್ದು, ಬೇರೆಯವರ ಜಮೀನನ್ನು ಗುತ್ತಿಗೆ 
ಆಧಾರದ ಮೇಲೆ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಹಾಗೂ ಎಲ್ಲಾ ಬೆಳೆಗಳು 
ನಷ್ಟವಾಗಿರುವುದಾಗಿ ತಿಳಿಸಿರುತ್ತಾರೆ. ಇವರಿಗೆ ಇಬ್ಬರು ಮಕ್ಕಳಿರುತ್ತಾರೆ. ಅವರು ನೀಡಿದ 
ಮಾಹಿತಿ ಪ್ರಕಾರ 40 ಸಾವಿರ ಸಾಲ ಇರುವುದಾಗಿ ತಿಳಿಸಿರುತ್ತಾರೆ. ಜಿಲ್ಲಾಧಿಕಾರಿಗಳಿಂದ 
ಹತ್ತು ಸಾವಿರ ರೂಪಾಯಿಗಳ ಪರಿಹಾರ ಧನವನ್ನು ನೀಡಿರುತ್ತಾರೆ. ಮತ್ತು ಶವ 
ಪರೀಕ್ಷೆಯಾಗಿರುತ್ತದೆ. ವಿಧವೆ ಪೆನ್‌ಷನ್‌ ನೀಡಿರುವುದಾಗಿ ಜಿಲ್ಲಾಧಿಕಾರಿಗಳು 
ತಿಳಿಸಿರುತ್ತಾರೆ. 


2.  ಹೂವಳ್ಳಿ ಗ್ರಾಮ ಚಿಂಚೋಳಿ ತಾಲ್ಲೂಕು ಶ್ರೀ ವೀರಭದ್ರಯ್ಯ ಎಂಬುವವರು 
ಕೀಟನಾಶಕ ಔಷಧಿ ಕುಡಿದು ಸತ್ತು ಹೋಗಿರುತ್ತಾರೆಂದು ತಿಳಿಸಿರುತ್ತಾರೆ. ಮೃತರ 
ತಾಯಿಯವರಾದ ಶ್ರೀಮತಿ ಪ ಪಾರ್ವತಮನವರು ತಿಳಿಸಿದ ಪ್ರಕಾರ ಅವರಿಗೆ 13 ಎಕತೆ 
19 ಗುಂಟೆ ಜಮೀನಿರುತ್ತದೆ. 97-98ನೇ ಸಾಲಿನಲ್ಲಿ ತೊಗರಿ ಬೆಳೆ. ಬೆಳೆದಿದ್ದರೆಂದು, 
ಇವರಿಗೆ ಒಬ್ಬ ಮಗನಿರುವುದಾಗಿ ಮತ್ತು ಬೆಳೆ ನಷ್ಟದಿಂದ ಸ ಸಾಲ ತೀರಿಸಲಾಗದೆ ಆತ್ಮಹತ್ಯೆ 
ಮಾಡಿಕೊಂಡಿರುವುದಾಗಿ ತಿಳಿಸಿರುತ್ತಾರೆ. 


3. ಜೇವರ್ಗಿ ತಾಲ್ಲೂಕಿನ ಬಾಲುಂಡಗಿ ಗ್ರಾಮಕ್ಕೆ ಸೇರಿದ ಶ್ರೀ ಭೀಮರಾಯ 
ಮಲಕಪ್ಪ ಅವಂತಿ ಇವರು ದಿನಾಂಕ 26-3-1998ರಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. 
ಇವರ ವಯಸ್ಸು 24 ವರ್ಷ. ಕೀಟನಾಶಕ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. 
6 ಎಕರೆ ಸ್ವಂತ ಜಮೀನಿದ್ದು ತೊಗರಿ ಬೆಳೆದಿರುತ್ತಾರೆ. ಇವರು 12000 ರೂ.ಗಳನ್ನು 
ಔಷಧಿ ಅಂಗಡಿಯಿಂದ ಸಾಲ ಪಡೆದಿರುತ್ತಾರೆಂದು ಹಾಗೂ ಖಾಸಗಿಯವರಿಂದ 
8,000-00 ರೂ.ಗಳನ್ನು ಪಡೆದಿರುತ್ತಾರೆಂದು ತಿಳಿಸಿರುತ್ತಾರೆ. ಇವರಿಗೆ 
ಎನ್‌.ಎಸ್‌.ಎ.ಪಿ.ಯಿಂದ 10,000 ರೂ.ಗಳನ್ನು ಕೊಟ್ಟಿರುತ್ತಾರೆಂದು ಮಾಹಿತಿ 
ನೀಡಿರುತ್ತಾರೆ. 


ಜಿ.ಬ. ಶಿವಕುಮಾರ್‌, 
ಅಧ್ಯಕ್ಷರು 


ಯಾಕೂಬ್‌ ಷರೀಫ್‌, 
ಕಾರ್ಯದರ್ಶಿ 


17 


ಸಮಿತಿಯ ಶಿಫಾರಸ್ಸುಗಳು 


1. ಜಂಟಿ ಸದನ ಸಮಿತಿಯು ಬೀದರ್‌ ಮತ್ತು ್ರು ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಪ್ರವಾಸ 
ಮಾಡಿ ವಸ್ತುಸ್ತಿತಿಯನ್ನು ಅದ್ರ [ಯನ ಮಾಡಿದೆ. 1997- 98ನೇ ಸಾಲಿನಲ್ಲಿ ಹವಾಮಾನ 
ವೈಪರೀತ್ಯ ರಿಂದ, ಬೆಳೆಗಳು ನಷ್ಟವಾಗಿರುವುದನ್ನು ಹಾಗೂ ಇದರಿಂದ, ರೈತರು ತಾವು 
ಮಾಡಿದ್ದ ಬೆಳೆಯ ಸಾಲಗಳನ್ನು ತೀರಿಸ ದಿರುವ ಸ್ಥಿತಿಯಲ್ಲಿದ್ದು, ಜಿಗುಪ್ಲೆಯಿಂದ ಹಾಗೂ 
ಭಯಾನಕ ಭೀತಿಯ ವಾತಾವರಣದಲ್ಲಿ ಜೀವಿಸುವ ಪರಿಸಿ ತಿಯನ್ನು ಸಮಿತಿಯು : 
ಗಮನಿಸಿದೆ. ಆದಕಾರಣ, ರೈತರ ಮನೋಬಲವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಹಾಗೂ 
ನಷ್ಟ ಹೊಂದಿರುವ ರೈತ ಕುಟುಂಬಗಳಿಗೆ ಪರಿಹಾರ ಸೂತ್ರಗಳನ್ನು ಸೂಚಿಸಿ, ಈ ಮಧ್ಯ ತರ 
ವರದಿಯ ಮೂಲಕ ಸವಿತಿಗೆ ನೀಡಿರುವ ಕಾರ್ಯವ್ಯಾ ಪ್ರಿಯ ಒಂದು ಮತ್ತು ಎರಡ 
ಅಂಶಗಳಿಗೆ ಮಾತ್ರ ಸೀಮಿತಗೊಳಿಸದೆ, ಉಳಿದ ಅಂಶಗಳ ಬಗ್ಗೆ ಅಂತಿಮ ವರದಿಯಲ್ಲಿ 
ಶಿಫಾರಸ್ಸುಗಳನ್ನು ನೀಡಲು ಸಮಿತಿಯು ಅಭಿಪ್ರಾಯಪ ಟ್ವಿದೆ. 


ಇ. ಬೀದರ್‌ ಜಿಲ್ಲೆಯಲ್ಲಿ ಜಂಟಿ ಸದನ ಸಮಿತಿಯು ಪ್ರವಾಸ ಕೈಗೊಂಡ 
ಅವಧಿಗೆ ಒಟ್ಟು 13 ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ವರದಿಯಾಗಿದ್ದು, ಈ 
ಎಲ್ಲಾ ಪ್ರಕರಣಗಳಲ್ಲಿ ತಿಯ. ಖುದಾಗಿ ಪರಿಶೀಲಿಸಿದ ನಂತರ ಕೆಳಕಂಡ ಅಭಿಪ್ರಾಯಕ್ಕೆ 
ಬಂದಿದೆ. 


(ಅ) ಸರ್ಕಾ ರದಿಂದ ಕೆಳಕಂಡ 3 ಪ್ರಕರಣಗಳಲ್ಲಿ ಒಂದು ಲಕ್ಷ ರೂ.ಗಳ ಪರಿಹಾರ 
ನೀಡಿದೆ. 


1 ಶ್ರೀ ಶಿವರಾಜ್‌ ಊರು : ಸಿದ್ದೇಶ್ವರ 
2 ಶ್ರೀ ಪ್ರಭು ಊರು : ಕಾಸರ್‌ತುಗಾವ್‌ 
3) ಶ್ರೀಮತಿ ಲಕ್ಷಿ ಬಾಯಿ ಊರು : ಸೋಲ್ಲಾಬ್ಯ 


(ಆ) ಉಳಿದ 10 ಪ್ರಕರಣಗಳಲ್ಲಿ ಕೆಳಕಂಡ ಏಳು ಪ್ರಕರಣಗಳಲ್ಲಿ ಸರ್ಕಾರದಿಂದ 
ಒಂದು ಲಕ್ಷ ರೂ.ಗಳ ಪರಿಹಾರ ಧನ ನೀಡಲು ಶಿಫಾರಸ್ಸು ಮಾಡಿದೆ. 


1) ಶ್ರೀ ಪಂಡರೀನಾಥ್‌ ಊರು : ಹಜನಾಳ್‌ 

2) ಶ್ರೀ ಧನರಾಜ್‌ ಊರು : ಲಾಡಾ 

3) ಶ್ರೀ ಭೀಮರಾವ್‌ ಶಿವಪ್ಪ ಊರು : ಬೇಮಲ್‌ಖೇಡ್‌ 
$ ಶ್ರೀ ವಾಮನ ಇಂಚುರೆ ಊರು : ಫಾಟ್‌ಬರೋಳ್‌ 


5) ಶ್ರೀಮತಿ ಜೀಜಾಬಾಯಿ ಊರು : ಮೊರಾಂಬಿ 
9 ಶ್ರೀ ಭರತ್‌ ಊರು : ಆಲಹಳ್ಳಿ 
7 ಶ್ರೀ ಬಸವರಾಜ್‌ ಶಾಮರಾವ್‌ ಊರು : ಚೊಂಡಿ 


ಇ) ಇನ್ನು ಉಳಿದಿರುವ ಕೆಳಕಂಡ ಮೂರು ಪ್ರಕರಣಗಳಲ್ಲಿ ಪರಿಹಾರವನ್ನು 
ನಿರಾಕರಿಸಿದೆ. ಕಾರಣ, ಈ ಮೂರು ಪ್ರಕರಣಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ 
ಹಿನ್ನೆಲೆಯು ವಿಭಿನ್ನವಾಗಿದೆ. 


1) ಶ್ರೀ ಭೋಜರಾಜ್‌ ಊರು : ಬಾತ್ರಂಬಾ 
2) ಶ್ರೀ ಬಸಪ್ಪ ಊರು: ಕೆಳವಾಡಿ 
3) ಶ್ರೀ ದಿಲೀಪ್‌ 'ಊರು : ಕುಂಟಿಸಿರ್ಸಿ 


ಈ) ಗುಲ್ಬರ್ಗಾ ಜಿಲ್ಲೆಯಲ್ಲಿ ಒಟ್ಟು ಮೂವರು ರೈತರು ಆತಹತ್ಮೆ 
ಮಾಡಿಕೊಂಡಿರುವುದು ವರದಿಯಾಗಿದ್ದು ಈ ಎಲ್ಲಾ ಪ್ರಕರಣಗಳಲ್ಲಿ ಸರ್ಕಾರದಿಂದ 
ಒಂದು ಲಕ್ಷ ರೂ. ಪರಿಹಾರ ಧನ ನೀಡಲು ಸಮಿತಿಯು ಶಿಫಾರಸ್ಸು ಮಾಡಿದೆ. 


1) ಶ್ರೀ ಸುಬ್ಬಣ್ಣ ಊರು : ತುಮಕುಂಟ 
2) ಶ್ರೀ ವೀರಭದ್ರಯ್ಯ ಊರು : ಹೂವಳ್ಳಿ 
3) ಶ್ರೀ ಭೀಮರಾಯ ಊರು : : ಬಾಲುಂಡಗಿ 


ಮಲಕಪ್ಪ ಅವಂತ 
3. ಬೆಳೆ ನಷ್ಟ ಪರಿಹಾರ 


1997-98ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಕಡಿಮೆ ಮಳೆಯಿಂದ ಬೆಳೆ ನಷ್ಟ ; ಹೆಚ್ಚು 
ಮಳೆ ಹಾಗೂ ಕೀಟ ರೋಗ ಬಾಧೆಯಿಂದ ಬೆಳೆ ನಷ್ಟವಾಗಿರುವುದರ ಬಗ್ಗೆ ವರದಿಯಾಗಿದೆ. 
ಈ ಬಗ್ಗೆ ಬೀದರ್‌ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಸದನ ಸಮಿತಿಯು ಪ್ರವಾಸ ಕೈಗೊಂಡಾಗ 
ಮನಗಂಡಿದೆ. ಸರ್ಕಾರವು ಈಗಾಗಲೇ, ಬೀದರ್‌ ಮತ್ತು ಗುಲ್ಬರ್ಗಾ ಜಿಲ್ಲೆಗಳಿಗೆ ತೊಗರಿ 
ಬೆಳೆ ನಷ್ಟ ಪರಿಹಾರಕ್ಕಾಗಿ ನಾಲ್ಕು ಕೋಟಿ ರೂ.ಗಳನ್ನು ಬಿಡುಗಡೆ ಮಾಡಿದ್ದು, ಈ 
ಆದೇಶದ ಅನ್ವಯ ಪ್ರತಿ ಹೆಕ್ಕೇರಿಗೆ ರೂ. 500-00 ನಂತೆ ಹಾಗೂ ಒಬ್ಬ ರೈತನಿಗೆ ರೂ. 
2000-00 ಗರಿಷ್ಟ ಪರಿಹಾರ ನೀಡಲು ತಿಳಿಸಿದೆ. ಜೊತೆಗೆ ಈ ಯೋಜನೆ ಕೇವಲ 
ತೊಗರಿ ಬೆಳೆಗೆ ಮತ್ತು ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಹವಾ ಾಳಳ್ಳರುವುದನ್ನು 
ಸಮಿತಿಯು ಗಮನಿಸಿದೆ. 


19 


ಆದರೆ, 1997-98ನೇ ಸಾಲಿನಲ್ಲಿ, ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ವಿವಿಧ 
ಬೆಳೆಗಳ ಹವಾಮಾನ ವೈಪರೀತ್ಯದಿಂದ ಹಾಗೂ ಕೀಟ ಮತ್ತು ರೋಗ ಬಾಧೆಗಳಿಂದ 
ನಷ್ಟವಾಗಿರುವುದನ್ನು ಸಮಿತಿಯು ಗಣನೆಗೆ ತೆಗೆದುಕೊಂಡು, ರೈತರ ಸಂಕಷ್ಟಗಳಿಗೆ ಸೂಕ್ತ 
ರೀತಿಯಲ್ಲಿ ಸ್ಪಂದಿಸಬೇಕಾಗಿರುವ ಅನಿವಾರ್ಯ ಪರಿಸ್ಥಿತಿಗಳಿಂದ, ಸರ್ಕಾರವು ಈಗ 
ಬೀದರ್‌ ಮತ್ತು ಗುಲ್ಬರ್ಗಾ ಜಿಲ್ಲೆಗೆ ಘೋಷಿಸಿರುವ ಪರಿಹಾರದಲ್ಲಿ ಕೆಳಕಂಡಂತೆ 
ಪರಿಷ್ಕರಿಸಲು ಸಮಿತಿಯು ಶಿಫಾರಸ್ಸು ಮಾಡಿದೆ. 


(1) 1997-98ನೇ ಸಾಲಿನಲ್ಲಿ ಬೆಳೆನಷ್ಟ ಪರಿಹಾರ ಪ್ರತಿ ಎಕರೆಗೆ ರೂ. 500-00 
ನಂತೆ ಮತ್ತು ಒಬ್ಬ ರೈತನಿಗೆ ಗರಿಷ್ಠ ಪರಿಹಾರ 2500-00 ರೂ. ಮೀರದಂತೆ ನೀಡುವುದು. 
ಎಲ್ಲಾ ಬೆಳೆಗಳು ಸೇರಿದಂತೆ ಹಾಗೂ ಎಷ್ಟೇ ಜಮೀನು ಇದ್ದಲ್ಲಿ ಗರಿಷ್ಠ ಪರಿಹಾರ ರೂ. 
2500-00 ಗಳಿಗೆ ಸೀಮಿತಗೊಳಿಸುವುದು. 


(2) ಬೆಳೆ ನಷ್ಟ ಪರಿಹಾರ, ನಷ್ಟವಾಗಿರುವ ಎಲ್ಲಾ ಬೆಳೆಗಳಿಗೂ ಮತ್ತು ಎಲ್ಲಾ 
ವರ್ಗದ ರೈತರಿಗೆ, ಅಂದರೆ ಹಿಡುವಳಿ ಗರಿಷ್ಠ ಮಿತಿಯಿಲ್ಲದೆ ಎಲ್ಲಾ ವರ್ಗದ ರೈತರಿಗೂ 
ಪರಿಹಾರ ನೀಡುವುದು. 


(3) ಬೆಳೆ ನಷ್ಟ ಪರಿಹಾರ ನೀಡಲು ಸರಳವಾದ ಪದ್ಧತಿಯನ್ನು ರೂಪಿಸುವುದು 
ಹಾಗೂ ಈ ಬಗ್ಗೆ “ಬೆಳೆಯ ಅಣಿವಾರಿಯನ್ನು'”' ಕೂಡಲೇ ಪ್ರಕಟಿಸಲು ಎಲ್ಲಾ 
ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರವು ಸೂಚನೆ ನೀಡಲು ಸಮಿತಿಯು ಅಭಿಪ್ರಾಯ ಪಟ್ಟಿದೆ. 
ಕಾರಣ, ಬೀದರ್‌ ಮತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ, ಈ ಕಾರ್ಯ 
ಪೂರ್ಣಗೊಳಿಸದಿರುವುದನ್ನು ಸಮಿತಿಯು ಗಮನಿಸಿದೆ. 


ಜಿ.ಬಿ. ಶಿವಕುಮಾರ್‌, 
ಅಧ್ಯಕ್ಷರು, 
ಬೆಂಗಳೂರು, ಜಂಟಿ ಸದನ ಸಮಿತಿ 
24ನೇ ಏಪ್ರಿಲ್‌ 1998 


ಯಾಕೂಬ್‌ ಷರೀಫ್‌, 
ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ. 


ಹ SSE 
ಮುದ್ರಕರು : ನಿರ್ದೇಶಕರು, ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಸರ್ಕಾರಿ ಮುದ್ರಣಾಲಯ, 
ಬೆಂಗಳೂರು-560001. ಕಾ.ಸೂ. 86 


&4 


೨ ದ್‌್‌ 
a A 1೫ 


ತ ಎ 


ಶಿ 
® | 
| 
$ 
ಅ 
ತ 
ಇ 
4 
ಇ 
p ¥ 
ys 
+ ತ್ಯ ಣ್ಯ 
ತ ಶಿ 
ಕ ಈ ಜೆ. 
ಆ ಕ 
| WE 
3 4" ಕ್ಸ್‌ ET NB 
0 ತ ಇ ಡಿ Me 
& Ke ಡೆ 
Ke E , 
{i | ಹ 


ತ ತ 
ಚ ಪ್‌ 
pA ಇಹ ಹ ತ 
pe ಗಹ 
8. eu Ki 4 
# po 
ಈ y 
ks Hp 
WE 1 ೪ 
( } ಶ್ಚ! ಫಾ 
§ ತೆ 
ತ ಕ ಕ ಇ 1, a 
ಕ ~ UR ಕ್‌ 
4, ಹತ್ತು 
ಗತ್‌? ಟ್ಟ ಯ ಮ 
¢ i ಡಿ ಹ 
ಬ್‌ 7 ‘ 
ಸ ನೋ! 
| "AK 
ಫಷ 
ms (! 
| ಸ | ಹ 
ತ್‌ ಕ್ಕ ತ 
Ky Wh. 
¥ 
" ೫ ಹ 
py ಇತಿ 
ಗ ಕ wR 
ನ್‌ ಕ 


